


ಮಾತುಕತೆ ೧೧೪ 


ನೀನಾಸಮ್‌ ಹೆಗ್ಗೋಡು (ಸಾಗರ) ಕರ್ನಾಟಕ ೫೭೭ ೪೧೭ 


ದೂರವಾಣಿ: ೦೮೧೮೩-೨೬೫೬೪೬ 
೪/೪೫/೪/.1111252111.018 


ಖಾಸಗಿ ಪ್ರಸಾರದ ತ್ರೈ ಮಾಸಿಕ ಸಂಪರ್ಕಪತ್ರ 
(ಫೆಬ್ರವರಿ-ಮೇ-ಆಗಸ್ಟ್‌-ನವೆಂಬರ್‌) 


ಸಂಪಾದಕ: ಬಿ.ಆರ್‌. ವೆಂಕಟರಮಣ ಐತಾಳ 
ಸಂಪಾದಕ ಮಂಡಳಿ: ಟಿ.ಪಿ.ಅಶೋಕ, ಜಶವಂತ ಜಾಧವ್‌ 


ವಾರ್ಷಿಕ ವರ್ಗಣಿ: ಎಂಬತ್ತು ರೂಪಾಯಿ 
ಅಕ್ಷರ ಜೋಡಣೆ: ಅಕ್ಷರ ಗಣಕ, ಹೆಗ್ಗೋಡು, 
ಮುದ್ರಣ: ಆ ಪ್ರಿಂಟರ್ಸ್‌, ಬೆಂಗಳೂರು 


ಮೇ ೨೦೧೫ ವರ್ಷ ಇಪ್ಪತ್ತೊಂಬತ್ತು ಸಂಚಿಕೆ ಎರಡು 
೧... ಲಿಂಗದ ಹಂಗಿಲ್ಲದ ಶೃಂಗಾರ 


ಅಕ್ಬರ ಕೆ.ವಿ. ಪುಟ ೦೧ 
ಲಿಂಗ-ಸಂಗ ಮೀರುವ ಶೃಂಗಾರ 
ವಿ। ಉಮಾಕಾಂತ ಭಟ್‌ ಕೆರೆಕ್ಕೆ ಪುಟ ೧೮ 


ಗಿ1/4/4'111(1( 11111. 

1/2) 2015 (3108/ 29 14600 2), 11118580 004/1011)/ 110೪/5101107 
0110114100 ೮೪೮೧7 1100/27), ಗಿ13)/, 180805! ೩76 11010111007 
70೫ 0811/11 18೮1111೦ 
111/1511 
11116: 001 (೪160/80) 1೭140/4111 577417 


ಲಿಂಗದ ಹಂಗಿಲ್ಲದ ಶೃಂಗಾರ! 
ಅಕ್ಬರ ಕೆ.ವಿ. 


ಕೆಲವು ತಿಂಗಳ ಹಿಂದೆ "ಪ್ರಜಾವಾಣಿ'ಯ "ಮುಕ್ತಛಂದ' ವಿಭಾಗದಲ್ಲಿ 
ಪ್ರಕಟವಾದ ಲೇಖನದ ವಿಸ್ತರಿತ ರೂಪ ಇದು. ಜತೆಗೆ, ವಿ! ಉಮಾಕಾಂತ 
ಭಟ್ಟ ಮೇಲುಕೋಟೆ ಅವರು ಈ ಲೇಖನಕ್ಕೆ ಒಂದು ಪ್ರತಿಸ್ತಂದನೆಯನ್ನು 
ಬರೆದಿದ್ದು, ಅದನ್ನೂ ಇದೇ ಸಂಚಿಕೆಯಲ್ಲಿ ಮುಂದೆ ಪ್ರಕಟಿಸಲಾಗಿದೆ. 


ವಿ. ನಾರಾಯಣ ರಾವ್‌ ಮತ್ತು ಡೇವಿಡ್‌ ಷುಲ್ಮನ್‌ ಅವರು ಅನುವಾದಿಸಿ 
ಸಂಪಾದಿಸಿರುವ ಸಂಸ್ಕೃತ ಮತ್ತು ತೆಲುಗು "ಚತುರ ಕವಿತೆ'ಗಳನ್ನು ಕುರಿತ ಪುಸ್ತಕವನ್ನು 
ಈಚೆಗೆ ಓದುತ್ತಿದ್ದಾಗ, ಈ ಪುಟ್ಟ ಪದ್ಯ ನನ್ನ ಕಣ್ಣಿಗೆ ಬಿತ್ತು. ಮೊದಲಿಗೆ, ನಮ್ಮ 
ಕನ್ನಡದ ಡುಂಡಿರಾಜರು ಬರೆದಿರಬಹುದಾದಂತೆ ಅನ್ನಿಸುವ ಈ ಹನಿಗವನವು ಕ್ರಮೇಣ 
ನನ್ನ ಮನಸ್ಸಿನೊಳಗೆ ಥರಾವರಿ ಜಿಜ್ಞಾಸೆಗಳನ್ನು ಬೆಳೆಸುತ್ತ ವಿಸ್ತ ರಿಸಿದ್ದರಿಂದ 
ಅನಿವಾರ್ಯವಾಗಿ ಈ ಪ್ರಬಂಧಲಹರಿಗೆ ನಾನು ಕೈಹಾಕಿದೆ. ಇರಲಿ, ಮೊದಲಿಗೆ ಆ 
ಕವಿತೆ ಮತ್ತು ನಾನು ಮಾಡಿರುವ ಅನುವಾದ ನೋಡಿ: 

ನಪುಂಸಕಮ್‌ ಇತಿ ಜ್ಞಾತ್ಹಾ ಪ್ರಿಯಾಯ್ಕೆ ಪ್ರೇಷಿತಮ್‌ ಮನಃ / 

ತತ್‌ ತು ತತ್ರೈವ ರಮತೇ ಹತಾಃ ಪಾಣಿನಿನಾ ವಯಮ್‌ // 


ನಪುಂಸಕವೆಂದು ತಿಳಿದು ನನ್ಹ ಮನವನ್ನು ಪ್ರಿಯತಮೆಯತ್ತ ಕಳುಹಿದೆ, 
ಅದೀಗ ಅಲ್ಲೇ ರಮಿಸುತ್ತಿದೆ, ಅಯ್ಯೋ ಪಾಣಿನಿಯಿಂದಾಗಿ ನಾನು ಕೆಟ್ಟೆ. 


ಓದುತ್ತಿದ್ದಂತೆ ಒಂದು ನಗೆಚಾಟಿಕೆಯ ಹಾಗೆ ಸ್ಫೋಟಗೊಳ್ಳುವ ಈ ಕಿರುಪದ್ಯದ 
ಸ್ವಾರಸ್ಯದ ಕೇಂದ್ರ ಅಡಗಿರುವುದು - ವ್ಯವಹಾರ ಮತ್ತು ವ್ಯಾಕರಣ ಅಥವಾ ಬದುಕು 
ಮತ್ತು ಭಾಷೆಗಳ ನಡುವಿನ ಅಸಂಬದ್ಧತೆಯೊಳಗೆ. ಮನಸ್ಸು ಎಂಬುದು ಸಂಸ್ಕೃತ 
ಭಾಷೆಯಲ್ಲಿ ನಪುಂಸಕ ಲಿಂಗದ ಶಬ್ದ; ಈ ಪದ್ಯವನ್ನು ಹೇಳುತ್ತಿರುವ ನಿರೂಪಕ/ಕಿ 
ಅದನ್ನು ಭೌತಿಕವಾಗಿ ಕೂಡ ನಪುಂಸಕ ಎಂದು ಭಾವಿಸಿದ್ದು ಈ ಪದ್ಯದ 


ಈ 


"ಅ-ಚಾತುರ್ಯ'ಕ್ಕೆ ಮೂಲವಾಗಿದೆ. ಅಂದರೆ, ಜೈವಿಕ ಮತ್ತು ಭಾಷಿಕ 
ವಾಸ್ತವಗಳೆರಡನ್ನೂ ಜಾಣತನದಿಂದ ಮಿಶ್ರ ಮಾಡುವ ತಂತ್ರದ ಮೂಲಕ ಈ 
ಕವಿತೆಯು ನಮ್ಮನ್ನು ವಿಸ್ಮಯಗೊಳಿಸುತ್ತದೆ. 

ಈ ವಿಸ್ಮಯದ ಮೂಲ ಯಾವುದು? - ಎಂಬುದನ್ನು ಕೆದಕುತ್ತಹೋದರೆ, 
ಭಾಷೆ ಮತ್ತು ಬದುಕಿನ ನಡುವಿನ ವಿಚಿತ್ರ ಸಂಬಂಧವು ನಮ್ಮೆದುರು 
ತೆರೆದುಕೊಳ್ಳುತ್ತದೆ. ಭಾಷೆಯು ಬದುಕನ್ನು ಸಾಕಷ್ಟು ಪ್ರಾಮಾಣಿಕವಾಗಿ 
ಪ್ರತಿಬಿಂಬಿಸಬಲ್ಲದು -- ಎಂಬ ಅರೆಸತ್ಯದ ಒಂದು ನಂಬಿಕೆಯು ನಮ್ಮ 
ಸಾಮಾನ್ಯಜ್ಞಾನದೊಳಕ್ಕೆ ಅಡಗಿಕೊಂಡಿದ್ದು, ನಿತ್ಯದ ವ್ಯವಹಾರದ ಮಟ್ಟಿಗಾದರೂ 
ನಾವು ಅದನ್ನು ಆಧರಿಸಿಕೊಂಡಿರುತ್ತೇವೆ. ಉದಾಹರಣೆಗೆ, ಯಾರಾದರೂ "ಮರ' 
ಎಂಬ ಶಬ್ದವನ್ನು ಹೇಳಿದಾಗ ಅಮೂರ್ತವಾಗಿಯಾದರೂ ನಮಗೊಂದು ಮರದ 
ಜ್ಞಾನವುಂಟಾಗುತ್ತದೆಯೇ ಹೊರತು "ನಾಯಿ' ಎಂಬ ತಿಳುವಳಿಕೆಗೆ ಅದು 
ಕಾರಣವಾಗುವುದಿಲ್ಲ; ಅಷ್ಟರಮಟ್ಟಿಗಾದರೂ ಭಾಷೆ "ಪ್ರಾಮಾಣಿಕ'ವೆಂದು ನಾವು 
ತಿಳಿದಿದ್ದೇವೆ. ಆದರೆ, ಭಾಷೆಯ ವ್ಯವಹಾರ ಅಷ್ಟು ಸರಳವಿಲ್ಲ. ಉದಾಹರಣೆಗೆ, 
ಭಾಷೆಯಲ್ಲಿ ನಾವು ಬಳಸುವ "ಲಿಂಗ' ಎಂಬ ಪರಿಕಲ್ಪನೆಯನ್ನು ತುಸು ಬಿಡಿಸಿ ನೋಡಿ 
- ಜೈವಿಕ ಮತ್ತು ಭಾಷಿಕ ವಾಸ್ತವಗಳು ಒಂದಕ್ಕೊಂದು ಎಷ್ಟು ಭಿನ್ನ ಎಂಬುದು 
ಮಾತ್ರವಲ್ಲ, ಅವುಗಳ ನಡುವಿನ ಸಂಬಂಧವೇ ಎಷ್ಟು ಅಸ್ಪಷ್ಟ ಮತ್ತು ಅತಾರ್ಕಿಕ 
ಎಂಬುದು ಗೊತ್ತಾಗುತ್ತದೆ. 

ಕನ್ನಡ ಭಾಷೆಯ ಮೂಲಕವೇ ನಮ್ಮ ಗ್ರಹಿಕೆ ಮತ್ತು ಅಭಿವ್ಯಕ್ತಿಗಳನ್ನು 

ಪಿಸಿಕೊಂಡಿರುವ ನನ್ನಂಥವರೊಳಗೆ, ಈ ಜಗತ್ತಿನಲ್ಲಿ ಮೂರು ರೀತಿಯ 
"ಲಿಂಗ'ಗಳು ಇವೆಯೆಂಬ ಅರಿವು ಅಪ್ರಜ್ಞಾಪೂರ್ವಕವಾಗಿ ಅಡಕವಾಗಿರುತ್ತದೆ. 
ಸ್ತ್ರೀಲಿಂಗ, ಪುಲ್ಲಿಂಗ, ಮತ್ತು ನಪುಂಸಕಲಿಂಗಗಳೆಂಬ ಈ ಮೂರು ಗುಂಪುಗಳು 
ಕ್ರಮವಾಗಿ ಬದುಕಿನಲ್ಲಿ ಕಾಣಸಿಗುವ ಸ್ತ್ರೀ, ಪುರುಷ ಮತ್ತು ಎರಡೂ ಅಲ್ಲದ ವಸ್ತುಗಳಿಗೆ 
ಸೂಚಕವೆಂದು ನಮ್ಮ ಸಾಮಾನ್ಯಜ್ಞಾನ ನಂಬಿಕೊಂಡಿರುತ್ತದೆ; ಹಾಗಾಗಿ ಇಂಥ 
ವರ್ಗೀಕರಣಕ್ಕೆ ಒಂದು ಸರಿಯಾದ ತರ್ಕದ ಆಧಾರ ಇದೆಯೆಂದೂ ನಮ್ಮ ಅನುಭವ 
ಹೇಳುತ್ತಿರುತ್ತದೆ. ತಟ್ಟನೆ, ನಾವು ಬೇರೊಂದು ಭಾಷೆಗೆ ಹೋದೆವೆನ್ನಿ - ಆಗ ಈ 
"ಅನುಭವಜನ್ಯ' ಸಾಮಾನ್ಯಜ್ಞಾನವು ತಲೆಕೆಳಗಾಗುತ್ತದೆ. ಹಿಂದಿ ಭಾಷೆಯಲ್ಲಿ 
ಸ್ತ್ರೀ-ಪುರುಷ ಎಂಬ ಎರಡೇ ಲಿಂಗಗಳಿರುವುದರಿಂದ, ಅಲ್ಲಿ ನದಿ, ಪರ್ವತ, ಆನೆ, 
ಬಾಳೆಹಣ್ಣು ಮೊದಲಾದ ವಸ್ತುಗಳು ಪುಲ್ಲಿಂಗವೋ ಸ್ತ್ರೀಲಿಂಗವೋ ಗೊತ್ತಾಗದೆ 
ಒದ್ದಾಡಬೇಕಾಗುತ್ತದೆ; ಆಯಾ ಶಬ್ದದ ಜತೆ "ಕಾ' ಹಚ್ಚಬೇಕೋ "ಕೀ' ಹಚ್ಚಬೇಕೋ 


೩ 


ಗೊತ್ತಾಗದೆ ಪೇಚಾಡುವುದು ಕನ್ನಡದಿಂದ ಹಿಂದಿ ಕಲಿಯಹೊರಡುವ ಎಲ್ಲರ 
ಅನುಭವಕ್ಕೂ ಬಂದಿರುತ್ತದೆ. 

ಸಂಸ್ಕ ತದಲ್ಲಿ, ಮೇಲ್ನೋಟಕ್ಕೆ ಕನ್ನಡದಲ್ಲಿ ಇರುವಂತೆ, ಮೂರು 
ಲಿಂಗಗಳಿದ್ದರೂ ವರ್ಗೀಕರಣದಲ್ಲಿ ಮಾತ್ರ ಹಿಂದಿಯ "ಅವ್ಯವಸ್ಥೆ' ಸೇರಿಕೊಂಡು 
ಬಿಟ್ಟಿದೆ. ಮರವನ್ನು ಸೂಚಿಸುವ "ವೃಕ್ಷ' ಶಬ್ದವು ಅಲ್ಲಿ ಪುಲ್ಲಿಂಗ, ಬಳ್ಳಿಯನ್ನು 
ಸೂಚಿಸುವ "“ಲತಾ' ಶಬ್ದವು ಅಲ್ಲಿ ಸ್ತ್ರೀಲಿಂಗವಾಗಿರುವುದರಿಂದ, ಅಲ್ಲಿಯ ರೂಢಿಯಲ್ಲಿ 
"ವೃಕ್ಷನ ಮೇಲೆ ಲತೆಯು ಹಬ್ಬಿಕೊಂಡಿದ್ದಾಳೆ' - ಎನ್ನಬೇಕಾಗುತ್ತದೆ. ಹೋಗಲಿ, 
ವೃಕ್ಷ ಗಟ್ಟಿಮುಟ್ಟಾದ್ದರಿಂದ, ಪುಲ್ಲಿಂಗವೆಂದೂ ಬಳ್ಳಿ ಬಳುಕುವುದರಿಂದ 
ಸ್ತ್ರೀಲಿಂಗವೆಂದೂ ತಿಳಿದು ಹೊರಟರೆ, ಇನ್ನಷ್ಟು ವಿಸ್ಮಯಗಳು ಕಾದಿರುತ್ತವೆ. 
ಉದಾಹರಣೆಗೆ, "ಹೆಂಡತಿ' ಎಂಬ ಅರ್ಥವನ್ನೇ ಕೊಡುವ ಮೂರು ಜಳ 
ಸಂಸ್ಕೃತದಲ್ಲಿದ್ದು ಆ ಮೂರೂ ಬೇರೆಬೇರೆ " ಲಿಂಗ'ವನ್ನು ಹೊಂದಿವೆ - "ದಾರಾಃ' 
ಎಂಬ ಶಬ್ದವು ಅಲ್ಲಿ ಪುಲ್ಲಿಂಗ ಬಹುವಚನವಂತೆ ( ಮತ್ತು ಬಹುವಚನವಾಗಿದ್ದರೂ 
ಅದು, ಒಬ್ಬಳು ಹೆಂಡತಿಯನ್ನು ಮಾತ್ರ ಸೂಚಿಸುತ್ತದೆಯಂತೆ!); "ಪತ್ನೀ' ಶಬ್ದವು 
ವ ಮತ್ತು "ಕಲತ್ರಮ್‌' ಎಂಬ ಶಬ ನವು ನಪುಂಸಕಲಿಂಗವೂ ಆಗಿದೆಯಂತೆ. 

ಹಾಸ್ಯಪ್ರಜ್ಞೆಯ ಹಿರಿಯ ಪಂಡಿತರೊಬ್ಬರು ನನಗೆ ಹೇಳಿದಂತೆ, ನೀವು ಸಂಸ್ಕತ 
ಭಾಷೆಯಲ್ಲಿ ಗಂಡಸಾಗಿದ್ದರೆ, ಮೂರರಲ್ಲಿ ನಿಮಗೆ ಬೇಕಾದ ಯಾವುದೇ ಅಿಂಗದ 
ಹೆಂಡತಿಯನ್ನು ಪಡೆದುಕೊಳು ವುದು ಸಾಧ್ಯ! 

ಇನ್ನೊಂದು ಹೆಜ್ಜೆ ಬದುವೆ] ಜಗತ್ತಿನಲ್ಲಿರುವ ನಾನಾ ಬಗೆಯ 
ಭಾಷೆಗಳನ್ನೆಲ್ಲ ಗಮನಿಸಲು ಹೊರಟರೆ ಈ ಚಿತ್ರ ಇನ್ನಷ್ಟು ಗೋಜಲಾಗುತ್ತದೆ. 
ಮೊದಲನೆಯದಾಗಿ, ವಸ್ತುಗಳನ್ನು ಲಿಂಗಗಳಾಗಿ ವಿಭಜಿಸದೇ ಇರುವ ಭಾಷೆಗಳೇ 
ಈ ಲೋಕದಲ್ಲಿ ಬಹುಸಂಖ್ಯಾತವಂತೆ. ಉದಾಹರಣೆಗೆ, ಇಂಗ್ಲಿಷ ಷಿನಲ್ಲಿ ನಿಜವಾಗಿ 
ಲಿಂಗ ಇಲ ವೆಂದೇ ಹಲವು ವ್ಯಾಕರಣಕಾರರ ಮತ. ಕಾರಣ, ಹಿ, ಷಿ, ಇಟ್‌ ಎಂಬ 
ಮೂರು ಪದಗಳನ್ನು ತೆಗೆದರೆ' ಅಲ್ಲಿ ಇನ್ನಾವ ಪದಕ್ಕೂ ಸ್ತ್ರೀ-ಪುರುಷ-ಅನ್ಯವೆಂಬ 
ಅರ್ಥ ಕೊಡುವ ಜೋಡಣೆಗಳೇ ಹತ್ತುವುದಿಲ್ಲ. ಆದರೆ, ಅದರ ಪಕ್ಕದ ನಾಡಿನಲ್ಲೇ 
ಬೆಳೆದಿರುವ ಪ್ರೆಂಚ್‌ ಭಾಷೆಯಲ್ಲಿ ಹಿಂದಿಯಲ್ಲಿ ಓರುವಂತೆ ಎರಡೇ ಲಿಂಗಗಳಂತೆ; ಆದರೆ, 
ವರ್ಗೀಕರಣದಲ್ಲಿ ಅದು ಹಿಂದಿಗೆ ಹೋಲುವ ಹಾಗೆಯೂ ಇಲ್ಲವಂತೆ. 
ಉದಾಹರಣೆಗೆ, ಇಂಗ್ಲೀಷಿನಲ್ಲಿ ಹಲವು ಶಬ್ದಗಳಿಗೆ ನೀವು ಹಿಂದುಗಡೆಗೆ "ದಿ' ಹಚ್ಚಿ, 
“ದಿ ಬುಕ್‌', "ದಿ ಟೇಬಲ್‌' ಮೊದಲಾಗಿ ಆಡಬಹುದಾದರೆ, ಪ್ರೆಂಚ್‌ ಭಾಷೆಯಲ್ಲಿ 
ನಾಯಿ, ಪುಸ್ತಕ ಮೊದಲಾದ ಪದಗಳು ಪುಲ್ಲಿಂಗಕ್ಕೆ ಸೇರುವುದರಿಂದ ಅವಕ್ಕೆ "ದಿ' 


೪ 


ಶಬ್ದದ ಪುಲ್ಲಿಂಗರೂಪವಾದ "ಲೆ'ಯನ್ನೂ ಮನೆ, ಮೇಜು ಮೊದಲಾದ ಪದಗಳು 
ಸ್ತ್ರೀಲಿಂಗಕ್ಕೆ ಸೇರುವುದರಿಂದ ಅವಕ್ಕೆ "ದಿ' ಶಬ್ದದ ಸ್ತ್ರೀಲಿಂಗರೂಪವಾದ "ಲಾ'ವನ್ನೂ 
ಹಚ್ಚಬೇಕಂತೆ. ಹೆಣ್ಣುನಾಯಿಗಳೂ ಕೂಡಿ ಎಲ್ಲ ನಾಯಿಗಳೂ ಯಾಕೆ ಪುಲ್ಲಿಂಗ, 
ನಾಲ್ಕು ಕಾಲುಗಳಿರುವ ಮೇಜು ಯಾತಕ್ಕೆ ಸ್ತ್ರೀಲಿಂಗ ಎಂಬ ಪ್ರಶ್ನೆಗಳನ್ನು ಪ್ರೆಂಚರ್ಯಾರೂ 
ಕೇಳುವುದಿಲ್ಲವಂತೆ. 

ಇನ್ನು ಖಂಡಾಂತರ ಪ್ರವಾಸಕ್ಕೆ ಹೊರಟಿರೋ, ನಿಮಗೆ ತಲೆ ಕೆಡುವುದು 
ಮಾತ್ರ ಬಾಕಿ. ಆಫ್ರಿಕಾದ ಸ್ವಾಹಿಲಿ ಭಾಷೆಯಲ್ಲಿ ಬರೊಬ್ಬರಿ ಎಂಟು ಲಿಂಗಗಳು 
ಇದ್ದಾವಂತೆ. ಹಾಗಾಗಿ ಅಲ್ಲಿ ಲಿಂಗಗಳನ್ನು ಪುರುಷ-ಸ್ತ್ರೀ ಎಂದೆಲ್ಲ ಕರೆಯದೆ ಒಂದನೇ 
ಲಿಂಗ, ಎರಡನೇ ಲಿಂಗ - ಹೀಗೆ ಸಂಖ್ಯೆಯಲ್ಲಿ ಕರೆಯುತ್ತಾರಂತೆ. ಆ ಭಾಷೆಯ 
ಒಂದನೆಯ ಲಿಂಗದಲ್ಲಿ ಗಂಡು ಹೆಣ್ಣುಜಾತಿಗಳೆರಡರ ಬಹುತೇಕ ಮನುಷ್ಯರೂ 
ಪ್ರಾಣಿಗಳೂ ಸೇರಿದ್ದರೆ, ಎರಡನೆಯ ಲಿಂಗವು ದೊಡ್ಡ ಗಾತ್ರದ ವಸ್ತುಗಳಿಗೂ 
ಮೂರನೆಯ ಲಿಂಗವು ಚಿಕ್ಕ ಗಾತ್ರದ ವಸ್ತುಗಳಿಗೂ ಹತ್ತುತ್ತದೆಯಂತೆ. ಇನ್ನು, 
ಮುಂದಿನ ಐದು ಲಿಂಗಗಳು ಇಂಥ ಯಾವ ತರ್ಕಕ್ಕೂ ಸಿಗದೆ ಬರಿಯ 
ಭಾಷಾರೂಢಿಯಿಂದ ನಿರ್ಮಿತವಾದವು - ಎಂದೂ ನಾನು ಓದಿದ ಒಂದು ಪುಸ್ತಕ 
ಹೇಳುತ್ತದೆ. ಆ ಪುಸ್ತಕದಲ್ಲಿ ಇನ್ನೂ ಹಲವು ಭಾಷೆಗಳ ಲಿಂಗನಿರ್ವಹಣೆ ಕುರಿತು 
ಬುದ್ದಿಯನ್ನು ದಿಕ್ಕುಗೆಡಿಸುವಂಥ ಹತ್ತಾರು ವಿಚಾರಗಳು ಇದ್ದರೂ ಸದ್ಯಕ್ಕೆ ಇಷ್ಟಕ್ಕೆ 
ನಿಲ್ಲಿಸುತ್ತೇನೆ. 

ಭಾಷೆಭಾಷೆಗಳ ನಡುವೆ ಜಿಗಿಯುತ್ತ ನೋಡಿದಾಗ, ಇವೆಲ್ಲ ಚಿತ್ರವಿಚಿತ್ರವಾಗಿ 
ಕಂಡರೂ ಆಯಾ ಭಾಷೆಯಲ್ಲಿ ಬದುಕುವವರಿಗೆ ಇದು ಯಾವುದೂ ವಿಚಿತ್ರವೇ ಅಲ್ಲ 
- ಅನ್ನುವುದು ಭಾಷೆಯೆಂಬ ಪದಾರ್ಥದ ಅತ್ಯಂತ ಮಾರ್ಮಿಕವಾದ ಒಂದು ವೈಚಿತ್ರ್ಯ 
ಎನ್ನಬಹುದೆ? ಅಥವಾ ಹಾಗೆ ಹೇಳುವುದು ಕೂಡ ತಪ್ಪಾದೀತು. ಕಾರಣ, 
ಆರಂಭದಲ್ಲಿ ನಾನು ಉಲ್ಲೇಖಿಸಿದ ಪದ್ಯವೇನಿದೆ, ಅದನ್ನು ಓದುವ ಸ್ವತಃ ಸಂಸ್ಕೃತ 
ಭಾಷಿಕರಿಗೂ ಕೂಡ "ಮನಃ' ಎಂಬ ಶಬ್ದವು ನಪುಂಸಕಲಿಂಗವೆಂಬ ರೂಢಿಗತ 
ಸಂಗತಿಯಲ್ಲಿ ಯಾವ ವೈಚಿತ್ರ್ಯವೂ ಕಾಣುವುದಿಲ್ಲ; ಅದು ಬಂದಾಗ ಆ ಶಬ್ದ ದ ಜತೆಗೆ 
ತಕ್ಕ ಕ್ರಿಯಾಪದ ಬಳಸಬೇಕು ಎಂಬ ತಿಳುವಳಿಕೆ ಅವರಿಗೆ ಹುಟ್ಟುತ್ತದೆ, ಅಷ್ಟೇ. 
ಅದರಾಚೆಗೆ ಹೋಗಿ, ಅವರ್ಯಾರೂ ಆ ಶಬ್ದದ ವಾಸ್ತವಿಕ "ಲಿಂಗಪರೀಕ್ಷೆ'ಗೆ ಕೈ 
ಹಾಕುವುದಿಲ್ಲ. ಆದರೆ, ಆರಂಭದಲ್ಲಿ ಉಲ್ಲೇಖಿಸಿದ ಕವಿತೆಯಲ್ಲಿ ಕಾಣುವಂತೆ ಇದನ್ನು 
ಜೋಡಿಸಿ ಕಥಿಸಿದಾಗ ಮಾತ್ರ, ತಟ್ಟನೆ ನಪುಂಸಕಲಿಂಗದ ಮನಸ್ಸು ಸ್ತ್ರೀಲಿಂಗದ 
ಪ್ರೇಯಸಿಯೊಂದಿಗೆ ಸಂಬಂಧ ಬೆಳೆಸಿ ಪ್ರಾಯಶಃ ಪುಲ್ಲಿಂಗದವನಾದ ನಿರೂಪಕನನ್ನು 


೫ 


ಬೇಸ್ತು ಬೀಳಿಸಿದ್ದು ಗೋಚರವಾಗತೊಡಗುತ್ತದೆ. ಹಾಗಿದ್ದರೆ, ಈ ವೈಚಿತ್ಯದ ಮೂಲ 
ಎಲ್ಲಿದೆ? ಇದು ಭಾಷೆಯ ಬೆಡಗೆ? ಕವಿತೆಯ ವಕ್ರೋಕ್ತಿಯ ಪರಿಣಾಮವೆ? ಅಥವಾ 
ಭಾಷೆ-ಬದುಕಿನ ಸಂಬಂಧದಲ್ಲೇ ಇರುವ ಅಸಂಬದ್ಧತೆಯೆ? 


ಸಂಸ್ಕೃತ ಭಾಷಾಶಾಸ್ತ್ರ ಮತ್ತು ದರ್ಶನಲೋಕಗಳಲ್ಲಿ - ಅಲ್ಲಿ ಅವೆರಡೂ ಬೇರೆಬೇರೆ 
ಅಲ್ಲವೇ ಅಲ್ಲ--ಲಿಂಗ ಎಂಬ ಪರಿಕಲ್ಪನೆಯನ್ನು ಕುರಿತು ತುಂಬ ಗಹನವೂ ಸೂಕ್ಷ್ಮವೂ 
ಆದ ಜಿಜ್ಞಾಸೆಗಳು ನಡೆದಿವೆ. ಆ ಜಿಜ್ಞಾಸೆಯನ್ನು ವಿವರವಾಗಿ ಪರಿಚಯಿಸುವ 
ಸಾಮರ್ಥ್ಯ ನನಗಿಲ್ಲವಾದರೂ, ನನ್ನ ತಿಳುವಳಿಕೆಗೆ ದಕ್ಕಿದಷ್ಟರಲ್ಲಿ ಈ ಲಹರಿಯ 
ಸಂದರ್ಭಕ್ಕೆ ಅನುಕೂಲ ಆಗಬಹುದಾದಷ್ಟನ್ನು ಮಾತ್ರ ಹೆಕ್ಕಿಕೊಂಡು, ಇಲ್ಲಿ 
ಮಂಡಿಸಲು ಪ್ರಯತ್ನ ಮಾಡುತ್ತೇನೆ. 

ಭಾಷೆಯನ್ನು ಕುರಿತಂತೆ ಭಾರತದ ಬೇರೆಬೇರೆ ದರ್ಶನಗಳು ತಳೆದ ನಿಲುವುಗಳ 
ಸರಮಾಲೆಯ ಹಲವು ವೈವಿಧ್ಯಗಳನ್ನು ಹೀಗೆ ಗುರುತಿಸಬಹುದು: ಆ ಸರಣಿಯ 
ಒಂದು ತುದಿಯಲ್ಲಿ ಮೀಮಾಂಸಕರಿದ್ದಾರೆ; ಅವರು ಪದ ಮತ್ತು ಪದಾರ್ಥಗಳ 
ಸಂಬಂಧವು ನಿತ್ಯವೂ ಶಾಶ್ವತವೂ ಆಗಿದ್ದೆಂದು ತಿಳಿಯುವವರು. ಇನ್ನು, 
ನೈಯಾಯಿಕರಾದರೋ ಪದ ಮತ್ತು ಪದಾರ್ಥಗಳ ಸಂಬಂಧದಲ್ಲಿ ಮನುಷ್ಯ ಕೈವಾಡಕ್ಕೆ 
ಆಸ್ಪದವಿರದ ಈಶ್ವರೇಚ್ಛೆಯೇ ಕೆಲಸ ಮಾಡುತ್ತದೆಯೆಂದೂ ನಂಬುವವರು. 
ಇನ್ನೊಂದು ತುದಿಯಲ್ಲಿ ಭರ್ತೃಹರಿಯು ಪ್ರತಿನಿಧಿಸುವ ಶಬ್ದಾದ್ವೈತಿಗಳಿದ್ದಾರೆ; ಅವರು 
ಶಬ್ದ ಮತ್ತು ಅರ್ಥಗಳೆರಡೂ ಒಂದೇ ಎಂಬ ಅಭೇದ ದೃಷ್ಟಿಯ ಪ್ರತಿಪಾದಕರು. 
ಹೀಗೆ, ಇಷ್ಟೆಲ್ಲ ಭಿನ್ನತೆಯಿದ್ದರೂ ಕೂಡ, ಸ್ವಾರಸ್ಯವೆಂದರೆ, ಈ ಎಲ್ಲ ನಿಲುವುಗಳೂ 
ಭಾಷೆ ಮತ್ತು ಬದುಕಿನ ನಿಕಟ ಸಂಬಂಧವನ್ನೇ ಆಧರಿಸಿಕೊಂಡಿವೆ. ಆದರೆ, 
"ಲಿಂಗವೆಂದರೇನು?' ಎಂಬ ಪ್ರಶ್ನೆಯು ಬಂದಾಗ, ಅದಕ್ಕೆ ಇವರೆಲ್ಲ ಕೊಡುವ 
ಉತ್ತರಗಳು ಬೇರೆಬೇರೆಯಾಗುತ್ತವೆ. ಪ್ರಾಚೀನ ಭಾರತದ ಶಬ್ದದಾರ್ಶನಿಕ 
ಭರ್ತೃಹರಿಯು, ಈ ಪ್ರಶ್ನೆಯನ್ನು ಇನ್ನಷ್ಟು ನಿಖರಗೊಳಿಸಿ ಅದನ್ನು ಹೀಗೆ 
ಪ್ರಸ್ತುತಪಡಿಸುತ್ತಾನೆ : "ಲಿಂಗವೆಂಬುದು ಶಬ್ದಧರ್ಮವೋ ಅಥವಾ 
ವಸ್ತುಧರ್ಮವೋ? ಇವೆರಡಕ್ಕಿರುವ ಸಂಬಂಧ ಏನು?'. ಮತ್ತು, ಈ ಪ್ರಶ್ನೆಗೆ ತನ್ನ 
ಉತ್ತರವೂ ಸೇರಿದಂತೆ ಇದುವರೆಗೆ ಕೊಡಲಾದ ಏಳು ಬಗೆಯ ಉತ್ತರಗಳನ್ನು ಆತ 
ತನ್ನ "ವಾಕ್ಯಪದೀಯ' ಗ್ರಂಥದಲ್ಲಿ ಉಲ್ಲೇಖಿಸುತ್ತಾನೆ. ಅದರಲ್ಲಿ ನನಗೆ ಮುಖ್ಯವೆಂದು 
ಕಂಡ ಮೂರನ್ನು ಮಾತ್ರ ನಾನಿಲ್ಲಿ ಎತ್ತಿ ಹೇಳುತ್ತಿದ್ದೇನೆ. 

"ಲಿಂಗ ಎಂದರೇನು?' -- ಎಂಬ ಪ್ರಶ್ನೆಗೆ ಕೊಡಲಾದ ಮೊದಲನೆಯ ಬಗೆಯ 


ಹ 


ಉತ್ತರವನ್ನು ನಾವು ಬೇಕಿದ್ದರೆ, "ವಾಸ್ತವವಾದಿ' ನಿಲುವಿನ ಉತ್ತರ ಎಂದು 
ಗುರುತಿಸಿಕೊಳ್ಳಬಹುದು. ಈ ನಿಲುವಿನ ಪ್ರಕಾರ, ವಸ್ತುವಿನಲ್ಲಿ ವ್ಯಕ್ತವಾಗುವ 
ಲಿಂಗಸಂಜೆ. ಗಳನ್ನು ಆಧರಿಸಿಯೇ ಶಬ್ದದ ಲಿಂಗವು ನಿರ್ಧಾರಿತವಾಗುತ್ತದೆ. ಅಂದರೆ, 
ವಸ್ತು-ವ್ಯಕ್ತಿಯೊಂದರಲ್ಲಿ ಕಾಣುವ ಮೊಲೆ-ಗಡ್ಡ ಮೊದಲಾದ ಜೈವಿಕ 
ಲಿಂಗಸಂಜ್ಞೆಗಳನ್ನು ಆಧರಿಸಿ ಅದಕ್ಕೆ ಸಂವಾದಿಯಾಗುವ ಶಬ್ದವು ಪುಲ್ಲಿಂಗವೇ ಅಥವಾ 
ಸ್ತ್ರೀಲಿಂಗವೇ ಎಂಬುದನ್ನು ಭಾಷೆಯು ನಿರ್ಧಾರ ಮಾಡಿಕೊಳ್ಳುತ್ತದೆ. ಆದರೆ, ಹೀಗೆ 
ಹೇಳುತ್ತಿದ್ದಂತೆ, ಹಲವು ಉಪಶ್ರಶ್ನೆಗಳು ಏಳುತ್ತವೆ - ಸಂಸ್ಕೃತ ಭಾಷೆಯಲ್ಲೇ 
ಕೆಲವೊಮ್ಮೆ ಪುಲ್ಲಿಂಗಸೂಚಕ ಸಂಜ್ಞೆಗಳಿರದ ಮರದಂಥ ವಸ್ತುವಿಗೆ ವೃಕ್ಷವೆಂಬ 
ಪುಲ್ಲಿಂಗದ ಶಬ್ದವು ಬಂದಿದ್ದು ಹೇಗೆ? ಅಥವಾ, ಹೆಂಡತಿಯೆಂಬ ಒಂದೇ 
ವಸ್ತುಧರ್ಮಕ್ಕೆ ಮೂರು ಲಿಂಗಗಳನ್ನು ಸೂಚಿಸುವ ಮೂರು ವಿಭಿನ್ನ ಶಬ್ದಧರ್ಮಗಳೂ 
ಪ್ರಯೋಗವಾಗುವುದಕ್ಕೆ ಕಾರಣವೇನು? 

ಇದಕ್ಕೆ, ಈ ವಾಸ್ತವವಾದಿ ದರ್ಶನವು ಒಂದು "ವಾಸ್ತವವಾದಿ' ಉತ್ತರವನ್ನೇ 
ಕೊಡುತ್ತದೆ. ಈ ನಿಲುವಿನ ಪ್ರಕಾರ, ಇಂಥ ವ್ಯತ್ಯಾಸ ಉಂಟಾಗುವುದು "ಅಪ್ರಮಾಣಿತ 
ಜ್ಞಾನ' ಅಥವಾ ತಪ್ಪ ತಿಳುವಳಿಕೆಯಿಂದ. ಒಂದು ನಿರ್ದಿಷ್ಟ ಭಾಷಾ ಸಮುದಾಯವು 
ಯಾವುದೋ ಒಂದು ವಸ್ತುವಿನ ಲಿಂಗಸಂಜ್ಞೆಗಳನ್ನು ತಪ್ಪತಿಳುವಳಿಕೆಯಿಂದ 
ಗ್ರಹಿಸಿಕೊಂಡಾಗ, ಸಹಜವಾಗಿಯೇ ಅದು ಬೇರೆ ಲಿಂಗದ ಶಬ್ದಕ್ಕೆ ಕಾರಣವಾಗುತ್ತದೆ. 
ಹಾಗಿದ್ದರೆ ಇಂಥ ಶಬ್ದವನ್ನು "ತಪ್ಪು ಶಬ್ದ' ಎನ್ನಬಹುದೆ? “ಇಲ್ಲ' - ಎನ್ನುತ್ತದೆ 
ಇದೇ ನಿಲುವು. ಕಾರಣ, ಭಾಷೆಯು ನಿರ್ದಿಷ್ಟ ಗಹಿಕೆಯ ವಾಹಕವೇ ಹೊರತು 
ಅಂಥ ಗ್ರಹಿಕೆಯು ತಪ್ಪೋ ಸರಿಯೋ ಎಂಬ ಪ್ರಶ್ನೆಯು ಭಾಷೆಯ ವಲಯಕ್ಕೆ 
ಸಂಬಂಧಿಸಿದ್ದಲ್ಲ; ಅದು ಪ್ರಮಾಣಮೀಮಾಂಸೆಯ ವಲಯದ ಪ್ರಶ್ನೆ. ಭಾಷೆಯು 
ಹೇಗೆ ಸತ್ಯ-ಸುಳ್ಳುಗಳೆರಡನ್ನೂ ಹೇಳಲಿಕ್ಕೆ ಶಕ್ತವೋ ಹಾಗೇ, ನಿರ್ದಿಷ್ಟ ಭಾಷಾ 
ಸಮುದಾಯವೊಂದು ತಪ್ಪಗಹಿಕೆಯ ಲಿಂಗವಿವಕ್ಷೆಯನ್ನು ಮಾಡಿದರೆ, ಅದು 
ಭಾಷಿಕವಾಗಿ ತಪ್ಪು ಪ್ರಯೋಗವೇನೂ ಆಗುವುದಿಲ್ಲ. ಆದ್ದ ರಿಂದಲೇ, ಭಾಷೆಯಲ್ಲಿ 
ವಸ್ತುಧರ್ಮಕ್ಕೂ ಶಬ್ದಧರ್ಮಕ್ಕೂ ಹಲವೊಮ್ಮೆ ಅಂತರ ಹುಟ್ಟುತ್ತದೆಯೇ ಹೊರತು, 
ಶಬ್ದಧರ್ಮ ಮತ್ತು ವಸ್ತುಧರ್ಮಗಳೇ ಬೇರೆಬೇರೆ ಎಂಬ ವಾದ ಸಾಧುವಲ್ಲ - 
ಎಂಬುದು ಈ ನಿಲುವಿನ ಸಾರಾಂಶ. 

ಈಗ ನಾವು ಎರಡನೆಯ ನಿಲುವನ್ನು ನೋಡೋಣ. ಭಾರತದ ವೈಶೇಷಿಕ 
ದರ್ಶನದಿಂದ ಪ್ರೇರಿತವಾದ ಈ ನಿಲುವನ್ನು ಬೇಕಿದ್ದರೆ ನಾವು "ಜಾತಿವಾದ' ಎಂದು 
ಹೆಸರಿಸಿಕೊಳ್ಳಬಹುದು. ವೈಶೇಷಿಕ ದರ್ಶನದ ಒಂದು ಪ್ರಮುಖ ವಿಧಾನವನ್ನು 


ಪ 


ತುಸು ಸರಳಗೊಳಿಸಿ ನಿರೂಪಿಸುವುದಾದರೆ, ಅಲ್ಲಿ, ಜಗತ್ತಿನಲ್ಲಿರುವ ವಸ್ತುಗಳನ್ನೂ 
ಶಬ್ದಗಳನ್ನೂ "ಜಾತಿ'ಗಳಾಗಿ - ಅಂದರೆ, ಇವತ್ತಿನ ಅರ್ಥದಲ್ಲಿ ವರ್ಗಗಳಾಗಿ - 
ವಿಭಜಿಸಿಕೊಳ್ಳಲಾಗುತ್ತದೆ. ಅಂಥ ವರ್ಗೀಕರಣ ಕ್ರಮದಲ್ಲಿ ಲಿಂಗವೆಂಬುದು ಕೂಡ 
ಒಂದು ಜಾತಿ; ಅರ್ಥಾತ್‌ ಆ ಜಾತಿಯ ಎಲ್ಲ ವಸ್ತುಗಳ ಸಾಮಾನ್ಯಧರ್ಮವೊಂದನ್ನು 
ಸೂಚಿಸುವ ವರ್ಗ. ಆದರೆ, ಈ ಜಗತ್ತು ಎಷ್ಟು ಸಂಕೀರ್ಣವಾಗಿದೆಯೆಂದರೆ, 
ಇಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಹಲವು ಜಾತಿಗಳು ಒಟ್ಟಿಗೇ ನೆಲೆಸಿವೆ. 
ಉದಾಹರಣೆಗೆ, ದನವೆಂಬ ವಸ್ತುವಿನಲ್ಲಿ ಗೋತ್ವ ಅಥವಾ ದನತನ ಎನ್ನುವ ಒಂದು 
ಜಾತಿ ಅಡಗಿದೆ; ಸ್ತ್ರೀತ್ವ ಅಥವಾ ಹೆಣ್ಣುತನ ಎಂಬ ಜಾತಿಯೂ ಅಲ್ಲಿದೆ; ಜತೆಗೆ, 
ಇನ್ನೂ ಹಲವು ಜಾತಿಗಳೂ ಉಪಜಾತಿಗಳೂ ಹಾಗೂ ಉಪಾಧಿಗಳೂ ಇದರೊಳಗಿವೆ. 
ಆದ್ದರಿಂದ, ಒಂದು ಶಬ್ದವು ಈ ವಸ್ತುವನ್ನು ಸೂಚಿಸುವಾಗ, ಅದು ವಸ್ತುವಿನೊಳಗೆ 
ಅಡಗಿರುವ ಹಲವು ಜಾತಿಗಳನ್ನು - ಅಂದರೆ ಸಾಮಾನ್ಯ ಧರ್ಮಗಳನ್ನು - ಗಮನಿಸಿ, 
ಅದರಲ್ಲಿ ಯಾವುದಾದರೂ ಒಂದನ್ನು ಉಲ್ಲೇಖಿಸಬಹುದು. ದನವನ್ನು 
ಉಲ್ಲೇಖಿಸುವಾಗ ಅದರ ದನತನವನ್ನು ಉಲ್ಲೇಖಿಸಿ ಗೌ ಒಂಬ ಶಬ್ದವನ್ನು 
ಸೃಷ್ಟಿಸಿಕೊಳ್ಳಬಹುದು; ಜತೆಗೇ ಅದರೊಳಗಿರುವ ಹಲವು ಲಿಂಗಸೂಚಕ ಧರ್ಮಗಳಲ್ಲಿ 
ಒಂದನ್ನು ಆರಿಸಿಕೊಂಡು ಅದನ್ನು ಇಂಥ ಲಿಂಗದ್ದೆಂದು ಗುರುತಿಸಿಕೊಳ್ಳಬಹುದು. 
ಆದ್ದರಿಂದಲೇ, ಒಂದೇ ವಸ್ತುವನ್ನು ಸೂಚಿಸುವ ಮೂರು ಶಬ್ದಗಳು ಮೂರು 
ಲಿಂಗಗಳಾಗುವುದರಲ್ಲಿ ಯಾವ ವೈಚಿತ್ರ್ಯವೂ ಇಲ್ಲ. ಕಾರಣ, ಸ್ತ್ರೀತ್ವ ಎಂಬ ಧರ್ಮವು 
ಸ್ತ್ರೀಸೂಚಕ ವಸ್ತುಧರ್ಮದಿಂದ ಪ್ರೇರಿತ; ಆದರೆ, ಲಿಂಗವೆಂಬುದು ಅದೇ 

ವಸ್ತುಧರ್ಮದಿಂದಲೇ ಪ್ರೇರಿತವಾಗಬೇಕೆಂಬ ನಿಯಮವೇನೂ ಇಲ್ಲ. 
ವೈಶೇಷಿಕರ ಈ ವಾದವನ್ನು ಭರ್ತೃಹರಿ ಇನ್ನಷ್ಟು ಪರಿಷ್ಕರಿಸಿ ತನ್ನದೇ ಒಂದು 
ವಾದವನ್ನು ಮಂಡಿಸುತ್ತಾನೆ - ಅದನ್ನು ನಾವು ಅನುಕೂಲಕ್ಕಾಗಿ "ಲಿಂಗವಿವಕ್ಷಾವಾದ' 
ಎಂದು ಹೆಸರಿಸಿಕೊಳ್ಳಬಹುದು. ವೈಶೇಷಿಕವಾದಕ್ಕೆ ಭತ್ಕಹರಿ ಮಾಡಿದ 
ಪ್ರಮುಖವಾದ ತಿದ್ದುಪಡಿಯೆಂದರೆ, ಆತ ವಸ್ತುವಿನಲ್ಲಿ ಜೈವಿಕಲಿಂಗದ ಮೂಲಕ 
ಸೂಚಿತವಾಗುವ "ಸಂಜ್ಞೆ'ಗಳು ಸೂಚಿಸುವ ಲಿಂಗಕ್ಕೂ ಮತ್ತು ಭಾಷಿಕವಾಗಿ ಶಬವು 
ಅದೇ ವಸ್ತುವನ್ನು ಸೂಚಿಸಲು ಬಳಸುವ ಲಿಂಗಕ್ಕೂ ನಡುವೆ ಇರುವ ಸರಳ-ಸಮಾನ 
ಭಣ, ಸಂ ಇ ಉ ಬೇರೆ ಬಗೆಯಿಂದ ಕಟ್ಟುವ ಒಂದು 
ಶ್‌ ೩ ವ, ಈ ಪ್ರಯೋಗದ ಮೂಲಧಾತುವನ್ನು 


ಆತ ಕ ಸಾಂಖ್ಯ ದರ್ಶನದ ಮೂಲದಿಂದ ಪಡೆದುಕೊಂಡ. 
ಮಗೆಲ್ಲ ಗೊತ್ತಿರುವಂತೆ, ಸಾಂಖ್ಯದರ್ಶನವು ಪ್ರಕೃತಿ ಮತ್ತು ಪುರುಷ 


೮ 


ಎಂಬೆರಡು ಮೂಲಕಲ್ಪನೆಗಳಿಂದ ಹೊರಡುತ್ತದೆ. ಅದರಲ್ಲಿ ಪ್ರಕೃತಿಯು ಜಡ, 
ಪುರುಷವು ಚೇತನ; ಪುರುಷವೆಂಬ ಚೇತನದ ಸಹಾಯದಿಂದ ಪ್ರಕೃತಿಯೆಂಬುದು 
ನಾನಾ ರೂಪಗಳನ್ನು ಪಡೆದು ಅಂತಿಮವಾಗಿ ಈ ಜಗತ್ತಿನ ಎಲ್ಲ ವಸ್ತುವೈವಿಧ್ಯಕ್ಕೂ 
ಕಾರಣವಾಗುವುದು ಈ ದರ್ಶನದ ಪಾರಭೌತಿಕ ನೆಲೆ. ಹಾಗಿದ್ದರೆ, ಒಂದೇ ಪ್ರಕೃ ೫ 
ಇಷ್ಟೆಲ್ಲ ವೈವಿಧ್ಯಕ್ಕೆ ಕಾರಣವಾಗುವ ಬಗೆ ಹೇಗೆ? - ಎಂಬ ಪ್ರಶ್ನೆಗೆ ಉತ್ತರಿಸಲಿಕ್ಕಾಗಿ, 
ಸಾಂಖ್ಯವು ಸತ್ತ ಶ್ವ್ಯರಜ- -ತಮಗಳೆಂಬ ತ್ರಿಗುಣಗಳ ಕಲ್ಪನೆಯನ್ನು ಕಟ್ಟಿಕೊಂಡಿದೆ. ಮತ್ತು, 
ಸಾಂಖ್ಯರ ಪ್ರಕಾರ, ಈ ತ್ರಿಗುಣಗಳ ನಾನಾ ಬಗೆಯು ಮಿಶ್ರಣಗಳಿಂದಲೇ 
ಮೇಜು-ಕುರ್ಚಿಗಳಿಂದ ಆರಂಭಿಸಿ ನಾನಾ ಸ್ವಭಾವದ ಮಾನವವ್ಯಕ್ತಿಗಳ ವರೆಗೆ 
ಬಗೆಬಗೆಯ ದ್ರವ್ಯಗಳು ಸಿದ್ಧಗೊಳ್ಳುತ್ತವೆ - ವಾತ-ಪಿತ್ಥ-ಕಫಗಳೆಂಬ ಮೂರು 
ತ್ರಿದೋಷಗಳು ನಾನಾ ಮಿಶ್ರಣದಲ್ಲಿ ಬಗೆಬಗೆಯ ದೇಹಸ್ಪಿತಿಗಳಿಗೂ ರೋಗಗಳಿಗೂ 
ಕಾರಣವಾಗುವ ಹಾಗೆ. 

ಈ ಪದಾರ್ಥ ಜಗತ್ತಿನ ಕಲ್ಪನೆಯನ್ನು ಭಾಷಿಕ ಜಗತ್ತಿನ ಲಿಂಗಕ್ಕೆ ತಂದು 
ಜೋಡಿಸಿದವನು ಭರ್ತೃಹರಿ. ಸಾಂಖ್ಯರೇ ಹೇಳುವಂತೆ, ಈ ಜಗತ್ತು ಸದಾ 
ಪರಿವರ್ತನಶೀಲವಾಗಿದ್ದು, ಲೋಕದ ಎಲ್ಲ ದ್ರವ್ಯಗಳೂ ಸತ್ತ್ವ-ರಜ-ತಮ ಗುಣಗಳ 
ಚಲನಶೀಲ ಬದಲಾವಣೆಯ ಪ್ರಕ್ಷುಬ್ಬಸ್ಥಿತಿಯಲ್ಲಿ ಇರುತ್ತವೆ. ಆದ್ದರಿಂದ, ಯಾವುದೇ 
ಒಂದು ವಸ್ತುವು ನಿರ್ದಿಷ್ಟ ಕ್ಷಣವೊಂದರಲ್ಲಿ ಈ ಮೂರರಲ್ಲಿ ಒಂದು ಅವಸ್ಥೆಯಲ್ಲಿ 
ಇರಬೇಕಾಗಿರುತ್ತದೆ - ಆವಿರ್ಭಾವ (ಹೊಸದೊಂದು ಲಕ್ಷಣವು ಉದ್ಭವಿಸುವ 
ಅವಸ್ಥೆ), ತಿರೋಭಾವ (ಲಕ್ಷಣವೊಂದು ಮಸಳಿಸುತ್ತಿರುವ ಅವಸ್ಥೆ) ಮತ್ತು ಸ್ಥಿತಿ 
(ಲಕ್ಷಣವೊಂದು ಹಾಗೇ ಮುಂದುವರೆಯುತ್ತಿರುವ ಅವಸ್ಥೆ). ಲಿಂಗವೆಂಬುದು ಇಂಥ 
ಅವಸ್ದೆಗಳಿಗೆ ಸಂವಾದಿಯಾಗಿರುತ್ತದೆ ಎಂಬುದು ಭರ್ತೃಹರಿಯ ಸೂಚನೆ. ಅಂದರೆ, 
ವಸ್ತುವಿನ ಆವಿರ್ಭಾವ ಅವಸ್ಥೆಯನ್ನು ಪ್ರಮುಖವೆಂದು ಗ್ರಹಿಸಿದಾಗ ಪುಲ್ಲಿಂಗದ 
ಪದವೂ, ತಿರೋಭಾವದ ಅವಸ್ಥೆಯನ್ನು ಮುಖ್ಯವೆಂದು ಗ್ರಹಿಸಿದಾಗ ಸ್ತ್ರೀಲಿಂಗದ 
ಪದವೂ, ಹಾಗೂ ಸ್ಥಿತಿ ಅವಸ್ಥೆಯು ಪ್ರಧಾನವಾದಾಗ ನಪುಂಸಕಲಿಂಗದ ಪದವೂ 
ಹುಟ್ಟುತ್ತದೆ - ಇದು ಅವನ ವಾದದ ತಿರುಳು. 

ಮೇಲ್ನೋಟಕ್ಕೆ ದ್ರಾವಿಡ ಪ್ರಾಣಾಯಾಮದ ಹಾಗೆ ಕಾಣುವ ಈ ವಾದವನ್ನು 
ಶಬ್ದಸೃಷ್ಟಿಯ ದಿಕ್ಕಿನಿಂದ ಗ್ರಹಿಸಿದರೆ, ಇದು ತುಸು ಸರಳವಾಗಿ ಅರ್ಥವಾಗಲು 
ಆರಂಭವಾಗುತ್ತದೆ. ಭರ್ತೃಹರಿಯ ದರ್ಶನದ ಪ್ರಕಾರ, ಈ ಜಗತ್ತಿನಲ್ಲಿ ಶಬ್ದವೇ 
ಆದಿ; ಅದು ಉಳಿದೆಲ್ಲ ವಸ್ತುಸೃಷ್ಟಿಗೂ ಕಾರಣವಾಗುವ ಶಬ್ದಬ್ರಹ್ಮ ; ಅಂದರೆ, ಅಲ್ಲಿ 
ಪದದಿಂದ ಪದಾರ್ಥ ಸೃಷ್ಟಿಯಾಗುತ್ತದೆಯೇ ಹೊರತು, ಮೊದಲು ಇರುವ 


ರ 


ಪದಾರ್ಥಕ್ಕೆ ಸಂವಾದಿಯಾಗಿ ಪದವೊಂದು ಹುಟ್ಟಿಕೊಳ್ಳುವುದಿಲ್ಲ. ಆದ್ದರಿಂದ, ಈ 
ವಾದದ ಪ್ರಕಾರ, ಒಂದು ಪದವು ನಿರ್ದಿಷ್ಟ ವಸ್ತುವನ್ನು ರೂಪಿಸುವ ವಿಧಾನ ಹೀಗೆ 
- ಪ್ರತಿಯೊಂದು ವಸ್ತುವೂ ಸದಾಕಾಲ ತ್ರಿಗುಣಗಳ ಆವಿರ್ಭಾವ-ತಿರೋಭಾವ- ಸ್ಥಿ ತಿಗಳ 
ಅವಸ್ಥಾಮಿಶ್ರಣದಲ್ಲೇ ಇರುವುದರಿಂದ, ಒಂದು ಶಬ್ದವು ಆ ವಸ್ತುವನ್ನು ರೂಪಿಸುವ 
ನಿರ್ದಿಷ್ಟ ಕ್ಷಣದಲ್ಲಿ, ತನ್ನ ದೃಷ್ಟಿಗನುಗುಣವಾಗಿ ಆ ವಸ್ತುವಿನ ಮೂರು ಅವಸ್ಥೆ ಗಳಲ್ಲಿ 
ಒಂದನ್ನು ಪ್ರಧಾನವೆಂದು ಗ್ರಹಿಸುತ್ತದೆ; ಮತ್ತು, ಆದ್ದರಿಂದಲೇ, ಆ ಪದಕ್ಕೆ ಮೂರರಲ್ಲಿ 
ಒಂದು ಲಿಂಗವನ್ನು ಕೊಟ್ಟುಕೊಳ್ಳುತ್ತದೆ. ಆದ್ದರಿಂದಲೇ ಅದೇ ವಸ್ತುವನ್ನು 
ನಿರೂಪಿಸಲು ಬೇರೊಂದು ಲಿಂಗದ ಶಬ್ದವನ್ನು ಕೂಡ ಸೃಷ್ಟಿಸಿಕೊಳ್ಳುವುದು ಸಾಧ್ಯ. 
ಇಂಥ ಶಬ್ದನಿರ್ಮಾಣದ ಪ್ರಕ್ರಿಯೆಯನ್ನು ಭರ್ತೃಹರಿಯು "ವಿವಕ್ಷೆ' ಎಂಬ ಪಾರಿಭಾಷಿಕ 
ಪದದಿಂದ ಸೂಚಿಸುತ್ತಾನೆ. ವಿವಕ್ಷೆ ಎಂದರೆ, ಹೇಳುವ ಇಚ್ಛೆ; ಆ ಇಚ್ಛೆ ಬದಲಾದಂತೆ 
ಆಯಾ ಶಬ್ದದ ಲಿಂಗವೂ ಸೇರಿದಂತೆ ಉಳಿದೆಲ್ಲ ರೂಪಗಳೂ ಬದಲಾಗುತ್ತ 
ಹೋಗುತ್ತವೆ. 
ನಿತ್ಯಬದುಕಿನ ದೃಷ್ಟಾಂತವೊಂದರ ಮೂಲಕ, ಈ ಪ್ರಕ್ರಿಯೆಯನ್ನು ಸರಳವಾಗಿ 
ಅರ್ಥ ಮಾಡಬಹುದು - ನಮ್ಮೂರಲ್ಲೊಬ್ಬ ಮರಗೆಲಸ ಮಾಡುವ ಬಡಗಿ ಇದ್ದಾನೆ 
ಎನ್ನಿ. ಆತ ಬಡಗಿಯ ಕೆಲಸ ಮಾಡುತ್ತಲೇ ಏಕಕಾಲಕ್ಕೆ ಅಪ್ಪ, ಗಂಡಸು, ಕನ್ನಡಿಗ, 
ಬಡವ, ಕೋಪಿಷ್ಠ ಇತ್ಯಾದಿ ಹಲವು ಸ್ವರೂಪಗಳ ಸಮುಚ್ಚಯವೂ ಹೌದು. ಆದರೆ, 
ನಿರ್ದಿಷ್ಟ ಸಂದರ್ಭದಲ್ಲಿ ಅವನನ್ನು ನೋಡಿ ನಿರೂಪಿಸಲು ಇಚ್ಛಿಸಿರುವ ನಮಗೆ, 
ಅವನ ಮರಗೆಲಸದ ಸ್ವರೂಪವೇ ಪ್ರಧಾನವಾಗಿ ಕಾಣುವುದರಿಂದಾಗಿ, ಬೇರೆ ಹಲವು 
ಶಬ್ದಗಳಿಂದ ಅವನನ್ನು ಗುರುತಿಸಬಹುದಾದ ಸಾಧ್ಯತೆಗಳನ್ನು ಬದಿಗೆ ಸರಿಸಿ, ಆತನನ್ನು 
"ಬಡಗಿ' ಎಂದು ನಿರೂಪಿಸುತ್ತೇವೆ; ಬೇರೊಂದು ಸಂದರ್ಭದಲ್ಲಿ ನಮ್ಮ "ಹೇಳುವ 
ಇಚ್ಛೆ' ಬದಲಾದಾಗ ಅವನನ್ನು ನಿರೂಪಿಸಲು ಬಳಸುವ ಶಬ್ದವೂ ಬೇರೆಯಾಗುತದೆ. 
ಒಂದು ಶಬ್ದವು ವಸ್ತುವೊಂದರ ಲಿಂಗವಿವಕ್ಷೆ ಮಾಡುವ ಕ್ರಮವೂ ಇದಕ್ಕೆ 
ಸಮಾನಾಂತರವಾದದ್ದು. ಆಯಾ ವಸ್ತುವಿನೊಳಗೆ ಏಕಕಾಲಕ್ಕೆ ಇರುವ 
ಆವಿರ್ಭಾವ-ತಿರೋಭಾವಸಿಿ ತಿ ಎಂಬ ಮೂರು ಅವಸ್ಥೆಗಳ ಮಿಶ್ರಣದಲ್ಲಿ, ಆ ಕ್ಷಣ 
ಯಾವ ಅವಸ್ಥೆಗೆ ಪ್ರಾಧಾನ್ಯ ಕೊಡಬೇಕೆಂದು ಆ ಶಬ್ದವು ಬಯಸುತ್ತದೆಯೋ ಅದಕ್ಕೆ 
ಸಂವಾದಿಯಾಗಿ ಲಿಂಗವಿವಕ್ಷೆ ಮಾಡಿಕೊಳ್ಳುತ್ತದೆ. ಮಾತ್ರವಲ್ಲ, ಭರ್ತೃಹರಿ, ಇದಕೆ 
ಇನ್ನೊಂದು ಸ್ವಾರಸ್ಯದ ಅನುಬಂಧವನ್ನೂ ಸೇರಿಸುತಾನೆ ನಿಜವಾಗಿ ಜಾ ಪ್ರ ಗಳ 
ನವನ್ನೂ ನಿ. ಪ್ಲ ವಸ್ತುಗಳೂ 
ಟಾ ಅ ತ ಸ್ಥಿತಿ ಎಂಬ ಅವಸ್ಥೆಯಲ್ಲೇ ಆದ್ದರಿಂದ 
ಸಾಧಾರಣ ವಲಯ; ಪುಲ್ಲಿಂಗ-ಸ್ತ್ರೀಲಿಂಗಗಳು 


೧೦ 


ಅದರೊಳಗಿನ ವಿಶಿಷ್ಟ ವಲಯಗಳು ಎಂದೂ ಆತ ಹೇಳುತ್ತಾನೆ. ನಿತ್ಯಜೀವನದಲ್ಲಿ 
ನಾವು ಯಾವುದಾದರೂ ವಸ್ತುವಿನ ಲಿಂಗ ಗೊತ್ತಿಲ್ಲದಿರುವಾಗ - ಉದಾಹರಣೆಗೆ, 
ಮಗು-- ಅದನ್ನು ನಪುಂಸಕಲಿಂಗದಿಂದ ಗುರುತಿಸುವುದು ಇದೇ ಕಾರಣಕ್ಕೆ ಎಂಬುದು 
ಅವನ ಸೂಚನೆ. 

ಹಾಗಾದರೆ, ವಸ್ತುವೊಂದರ ಪ್ರಧಾನ ಅವಸ್ಥೆ ಯಾವುದು ಮತ್ತು ಅದಕ್ಕೆ 
ಸಂವಾದಿಯಾದ ಲಿಂಗ ಇದು ಎಂಬ ವಿವಕ್ಷೆಯನ್ನು ಮಾಡುವವರು ಯಾರು? - ಈ 
ಪ್ರಶ್ನೆಗೂ ಭರ್ತೃಹರಿ ಕ್ರಾಂತಿಕಾರಿ ಉತ್ತರವೊಂದನ್ನು ಕೊಟ್ಟಿದ್ದಾನೆ. ಅವನ ಪ್ರಕಾರ, ಈ 
ನಿರ್ಮಿತಿಯನ್ನು ಮಾಡುವವ ಒಬ್ಬ ವ್ಯಕ್ತಿಯಲ್ಲ, ಬದಲು ಒಂದು ಭಾಷಿಕ ಸಮುದಾಯ. 
ಆದ್ದರಿಂದಲೇ ಒಂದು ಭಾಷಿಕ ಸಮುದಾಯವು ಇಂಥ ಲಿಂಗವಿವಕ್ಷೆಯನ್ನು ಮಾಡಿದಾಗ 
ಮಾತ್ರ ಅದು "ಸರಿಯಾದ' ಪದವಾಗುತ್ತದೆ; ಮತ್ತು, ಭಾಷಿಕ ರೂಢಿಯನ್ನು ಬಿಟ್ಟು ಒಬ್ಬ 
ವ್ಯಕ್ತಿ ಬೇರೆ ಜಾಡು ಹಿಡಿದರೆ ಅದು "ತಪ್ಪು ಪದ' ಆಗುತ್ತದೆ, ಅಷ್ಟೇ. ಆದ್ದರಿಂದ, ಭಾಷಿಕ 
ಸಮುದಾಯವೊಂದರಲ್ಲಿ ಹೊಸ ಪದಗಳನ್ನು ಕಲಿಯುವಾಗ ಜನ ಆಯಾ ಸಮುದಾಯದ 
"ಶಿಷ್ಟ' ವ್ಯಕ್ತಿಗಳನ್ನು ಅನುಸರಿಸುತ್ತಾರೆ. ಆದರೆ, ಅಂಥ ಶಿಷ್ಟರಿಗೆ, ಅಥವಾ ಇವತ್ತಿನ 
ಅರ್ಥದಲ್ಲಿ ಭಾಷಾತಜ್ದರಿಗೆ, ಸರಿಯಾದ ಶಬ್ದಪ್ರಸಾರದ ಹಕ್ಕು ಇದೆಯೇ ಹೊರತು, ಶಬ್ದ 
ಸೃಷ್ಟಿಯ ಹಕ್ಕಿಲ್ಲ. ಭಾಷಾಸೃಷ್ಟಿಯ ಇಂಥ ಕೇಂದ್ರ ಅಧಿಕಾರವನ್ನು ಆತ ಸಮುದಾಯಕ್ಕೆ 
ಕೊಡುತ್ತಾನಾದ್ದರಿಂದ, ಅವನದು ನಿಜವಾಗಿ ಪ್ರಜಾಸತ್ತಾತ್ಮಕ ಭಾಷಾವಿಜ್ಞಾನ; 
ಅದಕ್ಕಾಗಿಯೇ ನಾನಿದನ್ನು ಕ್ರಾಂತಿಕಾರಿ ಎಂದೆ. 

ಇರಲಿ. ಈಗ, ಈ ಎಲ್ಲ ಕ್ಲಿಷ್ಟ ಜಿಜ್ಞಾಸೆಯ ತುದಿಗೆ ಚುಟುಕಾಗಿಯಾದರೂ 
ನಾವು ಆರಂಭದಲ್ಲಿ ಉಲ್ಲೇಖಿಸಿದ ಪದ್ಯಕ್ಕೆ ಮರಳೋಣ. ಮನಸ್ಸು ನಪುಂಸಕಲಿಂಗ, 
ಪ್ರೇಯಸಿ ಪ್ರಾಯಶಃ ಸ್ತ್ರೀಲಿಂಗ, ಸಂದೇಶ ಕಳಿಸಿದ್ದು ಪ್ರಾಯಶಃ ಪುಲ್ಲಿಂಗದ ವ್ಯಕ್ತಿ- 
ಎಂಬ ನಮ್ಮ ಗ್ರಹಿಕೆಗಳೆಲ್ಲವನ್ನೂ ಈವರೆಗೆ ಮಾಡಿದ ಜಿಜ್ಞಾಸೆಯ ಹಿನ್ನೆಲೆಯಲ್ಲಿಟ್ಟು 
ನೋಡಿದರೆ, ಇವೆಲ್ಲವೂ ನಿಜವಾಗಿ, ನಾವು ಜೈವಿಕ-ಭಾಷಿಕ ನೆಲೆಗಳ ಸಂಬಂಧದಲ್ಲಿ 
ಸೃಷ್ಟಿಸಿಕೊಂಡ ವಿವಕ್ಷೆಯೇ ಹೊರತು, ವಸ್ತುಜಗತ್ತಿನ ವಿಚಿತ್ರ ವಾಸ್ತ ವವೇನೂ 
ಅಲ್ಲವೆಂದು ಗೋಚರಿಸತೊಡಗುತ್ತದೆ. ಪ್ರಾಚೀನ ಭಾರತದ ವಾಸ್ತವವಾದಿ 
ಲಿಂಗಕಲ್ಪನೆಯ ದೃಷ್ಟಿಯಿಂದ ನೋಡಿದರೆ, ಇದು ಭಾಷೆಯಲ್ಲಿ ಮಾತ್ರ ಸಾಧ್ಯವಿರುವ, 
ತಪ್ಪು ಗ್ರಹಿಕೆ ಮತ್ತು ಸರಿಯಾದ ಗ್ರಹಿಕೆಗಳೆರಡನ್ನೂ ಅಕ್ಕಪಕ್ಕದಲ್ಲಿಟ್ಟು ತೋರಿಸುವ, 
ಉದ್ದೇಶಪೂರ್ವಕ ಭ್ರಮಾನಿರ್ಮಾಣದ ತಂತ್ರದ ಹಾಗೆ ಕಂಡೀತು; ಅಥವಾ 
ಭರ್ತೃಹರಿಯ ದೃಷ್ಟಿಯಿಂದ, ಇದು ಲಿಂಗವಿವಕ್ಷೆಯ ಸ್ವರೂಪ-ಸಾಧ್ಯ ತೆಗಳ 
ವೈವಿಧ್ಯಗಳನ್ನು ಅರ್ಥಮಾಡಿಸಲಿಕ್ಕಾಗಿಯೇ ಕಟ್ಟಿದ ಒಗಟಿನ ಆ ಕಂಡೀತು. 


೧೧ 

ಅರ್ಥಾತ್‌, ಪ್ರಸಿದ್ಧ ಚಿತ್ರಕಲಾವಿದ ಎಂ.ಸಿ. ಎಷರ್‌ನ ಚಿತ್ರಗಳಲ್ಲಾಗುವಂತೆ, 

ಒಂದು ಕ್ಷಣ ಮೆಟ್ಟಿಲೇರುವ ಚಿತ್ರವಾಗಿ ಕಂಡದ್ದು, ಮರುಕ್ಷಣ ಮೆಟ್ಟಿಲಿಳಿಯುವ 

ಚಿತ್ರವಾಗಿ ಕಂಡು, ಅಂಥ ದೃಷ್ಟಿಪಲ್ಲಟದ ಮೂಲಕವೇ ಹೊಸ ದೃಷ್ಟಿ ತೆರೆಸುವ ಹಾಗೆ, 

ಈ ಕಿರುಕವಿತೆಯೂ ಒಂದು ಬಗೆಯು ಕಾವ್ಯವಿಭ್ರಮುದೃಷ್ಟಾಂತವೆಂದು 
ಗೋಚರಿಸಬಲ್ಲುದು. 


ಈ ವಿಚಾರಣೆಯನ್ನೀಗ ಇನ್ನೊಂದು ದಿಕ್ಕಿನಲ್ಲಿ ವಿಸ್ತಾರಗೊಳಿಸಿ, ಇದರ 
ಸಾಮಾಜಿಕ-ಸಾಂಸ್ಕೃತಿಕ ಮುಖಗಳನ್ನು ನೋಡಲಿಕ್ಕೆ ಹೊರಟರೆ, ಮತ್ತೊಂದು ಬಗೆಯ 
ಜಿಜ್ಞಾಸೆಗಳು ಹುಟ್ಟುತ್ತವೆ. ಉದಾಹರಣೆಗೆ, ಕಳೆದ ನಾಲ್ಕಾರು ದಶಕಗಳಿಂದೀಚೆಗೆ 
ಪ್ರವರ್ಧಮಾನಕ್ಕೆ ಬಂದಿರುವ ಸ್ತ್ರೀವಾದಿ ಚಿಂತನೆಯ ಒಂದು ಪ್ರಸ್ತಾಪವನ್ನೆತ್ತಿ 
ಇದರೊಂದಿಗಿಟ್ಟು ನೋಡಬಹುದು. ಸ್ತ್ರೀವಾದಿ ಚಿಂತನೆಗಳ ವಿಸ್ತಾರ ವೈವಿಧ್ಯಗಳೆಲ್ಲದರ 
ಹಿಂದೆಯೂ ಇರುವ ಒಂದು ಪ್ರಾಥಮಿಕ ಪ್ರಸ್ತಾಪ ಹೀಗೆ: ಜೈವಿಕ ಸ್ವರೂಪದ ಲಿಂಗ 
ಮತ್ತು ಸಾಮಾಜಿಕ-ಸಾಂಸ್ಕೃ ತಿಕ ಸ್ವರೂಪದ ಲಿಂಗಗಳೆರಡೂ ಬೇರೆಬೇರೆ. 
ಇಂಗ್ಲೀಷಿನಲ್ಲಿ ಮೊದಲನೆಯದನ್ನು ಸೆಕ್ಸ್‌ ಎಂಬ ಶಬ್ದದಿಂದಲೂ ಮತ್ತು 
ಎರಡನೆಯದನ್ನು ಜೆಂಡರ್‌ ಎಂಬ ಶಬ್ದದಿಂದಲೂ ಸೂಚಿಸಲಾಗುವ ಈ ಎರಡು 
ಸಂಗತಿಗಳಲ್ಲಿ ಮೊದಲನೆಯದು ಒಂದು ಜೀವಿಯ ಜೈವಿಕ, ಜೀವಶಾಸ್ತ್ರೀಯ ವಾಸ್ತವಕ್ಕೆ 
ಪ್ರತಿನಿಧಿಯಾದರೆ, ಎರಡನೆಯದು ಆ ವಾಸ್ತವವನ್ನು ಸಮಾಜವು ಗ್ರಹಿಸಲು ಸೃಷ್ಟಿ 
ಮಾಡಿಕೊಂಡಿರುವ ಸಾಂಸ್ಕೃತಿಕ ರೂಢಿಗಳನ್ನು ಪ್ರತಿಬಿಂಬಿಸುತ್ತದೆ. ತುಸು ಸರಳೀಕರಿಸಿ 
ಹೇಳುವುದಾದರೆ, ಸೆಕ್ಸ್‌ ಎಂಬುದು ಸಹಜ, ಜೆಂಡರ್‌ ಕೃತಕ; ಸೆಕ್ಸ್‌ ನೈಸರ್ಗಿಕ, 
ಜೆಂಡರ್‌ ಸಾಮಾಜಿಕ. ಮೊದಲನೆಯದು ನಾವನೀವು ಶಾಲೆಗೆ ಸೇರುವ ಅರ್ಜಿಯಲಿ 
ನಮೂದಿಸುವ ಸಂಗತಿಯಾದರೆ, ಎರಡನೆಯದು ನಮ್ಮ ಸಮಾಜದಲ್ಲಿ ಗಂಡು-ಹೆಣ್ಣು 
ಅಂದರೆ ಹೇಗಿರಬೇಕು ಎಂಬ ನೀತಿ-ನಿಯಮ-ಿರೀಕ್ಷೆಗಳಿಗೆ ಸಂವಾದಿಯಾದದು. 
ಕನ್ನಡ ಭಾಷೆಯ ಜಾಯಮಾನದಲ್ಲಿ ಇವೆರಡಕ್ಕೂ ಲಿಂಗ ಎಂಬ ಒಂದೇ ಶಬ ಬಳಸುವ 
ರೂಢಿ ಇರುವುದರಿಂದ, ಇಲ್ಲಿ ಇವೆರಡರ ನಡುವೆ ಗೊಂದಲವಾಗುವ ಸಾಧ್ಯತೆ ಹೆಚ್ಚಿದೆ. 
ಗ ಜತಿ ಡ್ಯ ಸ ಲಿಂಗಕ್ಕೂ ಸಾಮಾಜಿಕ ಲಿಂಗಕ್ಕೂ ನಡುವೆ ಇರುವ 
ಣನ್ನ್ನೆ ಸ್ರ ಚಿಂತನೆ ಮುತ್ತು ಕ್ರಿಯಾಶೀಲತೆಗೆ ಒಂದು 
ಬುನಾದಿಯಾಗುತ್ತ ದೆ. ಒಂದು ದಿಕ್ಕಿನ ಸ್ತ್ರೀವಾದವು ಸಾಮಾಜಿಕ ಲಿಂಗನಿರ್ಮಿತಿಯ 
ಜಟ ಕಲೆ-ಸಂಸ್ಕೃತಿ-ಸಮಾಜ ಮೊದಲಾದ 
ಶ್ಲ ಅಂಥ ಸೃಷ್ಟಿಯಾಗುವ ಬಗೆಗಳನ್ನು ನಾನಾ ಬಗೆಯಿಂದ 


೧೨ 


ಪರೀಕ್ಷೆ ಮಾಡುತ್ತ, ಅಂತಿಮವಾಗಿ ಅದನ್ನು ಬೌದ್ದಿಕವಾಗಿ ನಿರಚನಗೊಳಿಸಿದ ಒಂದು 
ಬಗೆಯ ಸಮಾನತೆಯತ್ತ ಸಾಗುವ ಯತ್ನ ನಡೆಸುತ್ತದೆ. ಇನ್ನೊಂದು ದಿಕ್ಕಿನ 
ಸ್ತ್ರೀವಾದವು ಇನ್ನೂ ಮೂಲಕ್ಕೆ ಕೈಹಾಕಿ, ಸಹಜವೆಂದು ತಿಳಿದಿರುವ ಜೈವಿಕ ಲಿಂಗದ 
ಪರಿಕಲ್ಪನೆಯನ್ನೂ ನಿರಚನಗೊಳಿಸುವ ಸಾಹಸಕ್ಕೆ ಇಳಿಯುತ್ತದೆ - ಗಂಡು ಅಥವಾ 
ಹೆಣ್ಣು ಎಂದು ನಾವು ಭಾವಿಸಿಕೊಂಡಿರುವ ಜೈವಿಕ "ವಾಸ್ತವ'ಗಳು ನಾವು 
ಭಾವಿಸಿಕೊಂಡಷ್ಟು ಬೇರೆಬೇರೆ ಹೌದೆ? ಹೌದಾಗಿದ್ದರೆ, ನಮಗೆ ಕಾಣುವ "ವಾಸ್ತವ'ದ 
ಗಂಡು-ಹೆಣ್ಣುಗಳೊಳಗೆಯೇ ಅಡಗಿರುವ ಗಂಡಿನೊಳಗಿರುವ ಹೆಣ್ಣು, ಮತ್ತು 
ಹಣ್ಣಿನೊಳಗಿರುವ ಗಂಡು ಮೊದಲಾದ ಮಿಶ್ರರೂಪಗಳನ್ನು ಹೇಗೆ ಅರ್ಥ 
ಮಾಡಬೇಕು? ಅಥವಾ ಇವೆರಡೂ ರೂಪಗಳು ಜೈವಿಕವಾಗಿಯೇ ಮಿಶ್ರಗೊಂಡು 
ಸೃಷ್ಟಿಯಾಗಿರುವ ತೃತೀಯಲಿಂಗಿ ಸಮುದಾಯವನ್ನು ಈ ದ್ವಿದಳ ಖಾನೆಯಲ್ಲಿ 
ಕೂರಿಸುವುದು ಹೇಗೆ? - ಮೊದಲಾದ ಪ್ರಶ್ನೆಗಳನ್ನು ಎತ್ತುತ್ತ "ನಡುವೆ ಸುಳಿವ 
ಆತ್ಮ'ದ ಎರಡೂ ಅಲ್ಲದ (ಮತ್ತು ಆದ್ದರಿಂದಲೇ ಎರಡೂ ಆಗಿರುವ) 
ವಿದ್ಯಮಾನಗಳತ್ತ ಈ ವಾದಗಳು ಗಮನ ಹರಿಸುತ್ತವೆ. ಸ್ತ್ರೀವಾದಿ ಚಿಂತನೆಯ 
ಪ್ರಾಥಮಿಕ ಪರಿಚಯ ಇರುವ ಯಾರಿಗೂ ಇಂದು ನಡೆದಿರುವ ಈ ಜಿಜ್ಞಾಸೆಗಳ 
ವೈವಿಧ್ಯ-ವಿಸ್ತಾರಗಳು ಅಷ್ಟಿಷ್ಟಾದರೂ ಗೊತ್ತಿರುವಂಥದೇ. 

ಈ ಎಲ್ಲ ಪ್ರಶ್ನೆಗಳನ್ನು ನಾವು ಭಾಷೆ ಮತ್ತು ವ್ಯಾಕರಣದ ವಲಯದೊಳಕ್ಕೂ 
ಎತ್ತಬಹುದು ಎಂಬುದನ್ನು ಸೂಚಿಸಲಿಕ್ಕೆ, ಮತ್ತು ಹಾಗೆ ಎತ್ತಿದಾಗ, ನಾನು 
ಆರಂಭದಲ್ಲಿ ಉಲ್ಲೇಖಿಸಿದ ಕಿರುಗವಿತೆಯು ಯಾವ ಹೊಸ ಅರ್ಥಗಳಿಗೆ ದಾರಿ 
ಮಾಡಿಕೊಡಬಲ್ಲುದು ಎಂಬುದನ್ನು ಕಾಣುವ ಕುತೂಹಲದಿಂದ ಮೇಲಿನ ಸ್ತ್ರೀವಾದಿ 
ಪ್ರಸ್ತಾಪಗಳನ್ನು ನಾನಿಲ್ಲಿ ಎಳೆದು ತಂದಿದ್ದೇನೆ. ಭಾಷೆಯ ಹಿಂದಿರುವ ತರ್ಕ ಏನು 
ಎಂಬ ಬಗ್ಗೆ ಹತ್ತಾರು ಹುಡುಕಾಟಗಳನ್ನು ನಡೆಸಿದ ಹಲವು ಭಾಷಾಶಾಸ್ತ್ರಜ್ಞರು, ಆಯಾ 
ಭಾಷೆಯನ್ನು ಸೃಷ್ಟಿಸಿದ ಸಮಾಜವು ರೂಪಿಸಿಕೊಂಡ ರೂಢಿಯೊಂದೇ ಅದರ ಆತ್ಯಂತಿಕ 
ತರ್ಕವೆಂಬ ಒಂದು ವಿಶಾಲ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ದರಿಂದ, ಭಾಷೆಯಲ್ಲಿ 
ಕಾಣಿಸಿಕೊಳ್ಳುವ ಲಿಂಗವು ಜೈವಿಕವಾಗಿ ಇರುವ ಲಿಂಗಕ್ಕೆ ಸಂವಾದಿಯೂ ಅಲ್ಲ, 
ಸಮಾನವಂತೂ ಅಲ್ಲವೇ ಅಲ್ಲ. ಬದಲು, ಅದು ರೂಢಿಗತವಾದ ಒಂದು ಕೃತಕ 
ನಿರ್ಮಿತಿ ಮಾತ್ರ. ಈ ಹಿಂದೆ ನಾನು ಉಲ್ಲೇಖಿಸಿರುವ ಹಲವು ಭಾಷೆಯ 
ಲಿಂಗವ್ಯವಸ್ಥೆಗಳು ಈ ಸಂಗತಿಯನ್ನು ಧಾರಾಳವಾಗಿ ಸಾಬೀತು ಮಾಡುತ್ತವೆ - 
ಉದಾಹರಣೆಗೆ, ಕೆಲವು ಭಾಷೆಗಳಲ್ಲಿ ಗಂಡು-ಹೆಣ್ಣುಗಳೆರಡೂ ಒಂದೇ ಲಿಂಗ, 
ಕೆಲವದರಲ್ಲಿ ಮೇಜು ಸ್ತ್ರೀಲಿಂಗ ಇನ್ನೂ ಕೆಲವರದರಲ್ಲಿ ಅದು ನಪುಂಸಕಲಿಂಗ, 


೧೩ 


ಕೆಲವದರಲ್ಲಿ ಹೆಂಡತಿಯೊಬ್ಬಳೇ ಮೂರೂ ಲಿಂಗ - ಇತ್ಯಾದಿ ಇತ್ಯಾದಿ. ಆಧುನಿಕ 
ಸ್ತ್ರೀವಾದಿ ಚಿಂತನೆಯು ೨೦ನೆಯ ಶತಮಾನದ ಪಶ್ಚಿಮದಲ್ಲಿ ಹುಟ್ಟಿದ್ದಕ್ಕೆ, ಅಲ್ಲಿ ಆಗ 
ಭಾಷಾಶಾಸ್ತ್ರದಲ್ಲಿ ನಡೆದ ಇಂಥ ಹಲವು ಶೋಧಗಳೂ ಕಾರಣವೆಂಬುದನ್ನು 
ನೆನಪಿಸಿಕೊಂಡರೆ, ಸ್ತ್ರೀವಾದಕ್ಕೂ ಮತ್ತು ವ್ಯಾಕರಣಕ್ಕೂ ಇರುವ ನಂಟು 
ಸ್ಪಷ್ಟವಾಗುತ್ತದೆ. ಹಾಗಿದ್ದರೆ, ನಾನು ಉಲ್ಲೇಖಿಸಿದ ಸಂಸ್ಕೃತದ ಪದ್ಯವು ಇಂಥ 
ಒಂದು ನಂಟಿನ ಪರೋಕ್ಷ ಸೂಚನೆ ಕೂಡ ಕೊಡುತ್ತಿರಬಹುದೆ? ಅರ್ಥಾತ್‌, 
ನಪುಂಸಕಲಿಂಗದ ಮನಸ್ಸು ಸ್ತ್ರೀಲಿಂಗದ ಪ್ರೇಯಸಿಯೊಂದಿಗೆ ನಡೆಸಿದ "ವಿಚಿತ್ರ' 
ಸಂಬಂಧ ನಿಜವಾಗಿಯೂ ವಿಚಿತ್ರವೇನೂ ಇಲ್ಲ; ಅದು ಕೃತಕವಾದ ಒಂದು ಭಾಷಿಕ 
ನಿರ್ಮಿತಿ ಮಾತ್ರ ಎಂದು ಹೇಳುವ ಮೂಲಕ ಈ ಸಾಲುಗಳು ಲಿಂಗವನ್ನು ಮೀರಿದ 


ಸಂಗದ ಬಗ್ಗೆ ಸುಳಿವು ನೀಡುತ್ತಿ ರಬಹುದೆ? 


ಇದೇ ಬಗೆಯ ಇನ್ನೊಂದು ಪ್ರಶ್ನೆ, ಈಚೆಗೆ ಸಂಸ್ಕೃತ ಕಾವ್ಯಮೀಮಾಂಸೆಯನ್ನು ಕುರಿತು 
ಓದುತ್ತಿರುವಾಗ ನನ್ನ ಮನಸ್ಸನ್ನು ತುಂಬ ಕಾಡಿದೆ. ನಮಗೆಲ್ಲ ಗೊತ್ತಿರುವಂತೆ, 
ಸಂಸ್ಕ ತ ಕಾವ್ಯಮೀಮಾಂಸೆಯಲ್ಲಿ ಗಂಡು-ಹೆಣ್ಣಿನ ನಡುವೆ ಹುಟ್ಟುವ 
ಪ್ರೀತಿ-ಸಿಟ್ಟು-ವಿರಹ-ಸಮಾಗಮ ಇತ್ಯಾದಿ ಇತ್ಯಾದಿ ಭಾವಗಳ ಸಂಯೋಗದಿಂದ 
ಉಂಟಾಗುವ ಅನುಭವ ವಿಶೇಷಕ್ಕೆ ಶೃಂಗಾರ ರಸ ಎಂಬ ಪರಿಭಾಷೆಯ ಹೆಸರನ್ನು 
ಕೊಡಲಾಗಿದೆ. ಆದರೆ, ಇಂಥ ಶೃಂಗಾರ ರಸದ ಸೃಷ್ಟಿಯಾಗಲಿಕ್ಕೆ ಗಂಡು-ಹೆಣ್ಣಿನ 
ನಡುವಿನ ಸಂಬಂಧವೇ ಭಿತ್ತಿಯಾಗಿರುವುದು ಅನಿವಾರ್ಯವೆ? ಗಂಡು-ಗಂಡು, 
ಹೆಣ್ಣು-ಹೆಣ್ಣು ಅಥವಾ ಅಷ್ಟೇಕೆ ವಸ್ತು-ವಸ್ತುಗಳ ಸಂಬಂಧ ಕೂಡ ಶೃಂಗಾರರಸಕ್ಕೆ 
ಪ್ರೇರಕವಾಗಬಹುದಲ್ಲವೆ? - ಎಂಬುದು ನನ್ನೊಳಗೆ ಎದ್ದ ಪ್ರಶ್ನೆ. ಕೆಲವು 
ಉದಾಹರಣೆಗಳನ್ನು ಕೊಟ್ಟು ನನ್ನ ಮಾತನ್ನು ವಿಶದೀಕರಿಸುತ್ತೇನೆ. "ಸಂಗ್ಯಾ ಬಾಳ್ಯಾ' 
ನಾಟಕದೊಳಗೆ "ನಿನ್ನ ಮಾರೀ ನೋಡಿ ಆತೋ ಎಂಟು ದಿನಾ / ಹಾ ಮಿತ್ರಾ / 
ಬ್ಯಾಸರಾದಾವೋ ಗೆಳೀತನಾ' ಎಂದು ವ್ಯಕ್ತವಾಗುವ ಸಂಗ್ಯಾ ಮತ್ತು ಬಾಳ್ಯಾರ 
ಸಂಬಂಧ, ಅಥವಾ ಶೇಕ್‌ಸ್ಪಿಯರನ "ಮರ್ಚೆಂಟ್‌ ಆಫ್‌ ವೆನಿಸ್‌' ನಾಟಕದೊಳಗೆ 
"ಪ್ರೇಮದಲ್ಲಿ ಮತ್ತು ಹಣದಲ್ಲಿ ಎರಡಕ್ಕೂ ಸುಸ್ತಿದಾರನೇ ಆಗಿರುವ' ಆಂಟೋನಿಯೋ 
ದ ಗೆಳೆತನ - ಇವೂ ಕೂಡ ಒಂದು ಅರ್ಥದಲ್ಲಿ ಶೃಂಗಾರ ರಸದ 
ಅನುಭವಭೇದವೇ ಅಲ್ಲವೆ? - ಎಂಬ ಪ್ರಶ್ನೆ 

ನನ್ನ ಮನಸ್ಸಿನೊಳಗೆ ಎದ್ದಿದೆ. 6 ಬಜ ಜೌ 

ದಿ $ ಬ್ದ ಜೆ 


೧೪ 


ಉದಾಹರಣೆಯೊಂದನ್ನು ಎತ್ತಿಕೊಳ್ಳುವುದಾದರೆ, ವಸುಧೇಂದ್ರ ಅವರ 
"ಮೋಹನಸ್ವಾಮಿ' ಕಥೆಯಲ್ಲಿ ಪದೇಪದೇ ಕಾಣಬರುವ ಗಂಡು-ಗಂಡಿನ ಸಂಬಂಧ 
ಕೂಡಾ ಶೃಂಗಾರ ರಸದ ಇನ್ನೊಂದು ಬಗೆಯ ವಿಸ್ತರಣೆಯನ್ನು ಮಾಡುತ್ತಿದೆಯಲ್ಲವೆ? 
-- ಎಂದು ಓದುತ್ತಿರುವಾಗಲೇ ನನಗನ್ನಿಸಿದೆ; ಮಾತ್ರವಲ್ಲ, ಲೇಖಕರು ಈ ಕಥೆಗೆ 
ಕೊಟ್ಟ ಮೋಹನಸ್ವಾಮಿಯೆಂಬ ಹೆಸರು ಕೂಡ ಈ ಅರ್ಥವನ್ನು ಮುಟ್ಟಿಸಲಿಕ್ಕಾಗಿಯೇ 
ಬಳಸಿದ ಒಂದು ಪುರಾಣರೂಪಕ ಎಂದೂ ನಾನು ಭಾವಿಸುತ್ತೇನೆ. ಅಥವಾ ಇನ್ನೂ 
ಬೇರೆ ಬಗೆಯ ಒಂದು ಉದಾಹರಣೆ ನೋಡಿ - ಕೆನಡಾದ ಮೆಕ್‌ಲಾರೆನ್‌ ಎಂಬ 
ಪ್ರಸಿದ್ದ ಚಿತ್ರಕಾರ ಹಲವು ವರ್ಷಗಳ ಹಿಂದೆ "ಎ ಛೆಯರೀ ಟೇಲ್‌' ಎಂಬೊಂದು 
ಸಿನೆಮಾ ಮಾಡಿದ್ದಾನೆ. ಆ ಸಿನೆಮಾದಲ್ಲಿ ಒಂದು ಗಂಡಸು ಮತ್ತು ಒಂದು ಕುರ್ಚಿಯ 
ನಡುವೆ ನಡೆಯುವ ಪ್ರೀತಿ-ಸಿಟ್ಟು-ವಿರಹ-ಸಮಾಗಮ ಇತ್ಯಾದಿ ಹಲವು ಭಾವಗಳ 
ಸರಣಿ ಅಭಿವ್ಯಕ್ತಗೊಳ್ಳುತ್ತದೆ; ಮಾತ್ರವಲ್ಲ ಆ ಭಾವಯಾನಕ್ಕೆ ಹಿನ್ನೆಲೆಯಾಗಿ 
ರವಿಶಂಕರ್‌ ಮತ್ತು ಅಲ್ಲಾರಖಾ ಅವರು ನುಡಿಸಿದ ಸಂಗೀತದ ವಿಭಾವದೊಟ್ಟಿಗೆ 
ಅದನ್ನು ನೋಡಿದಾಗ, ಅದು ಕಾಳಿದಾಸನ ಶಿವ-ಗಿರಿಜೆಯರ ಹಾಗೋ, ಅಥವಾ 
ಭವಭೂತಿಯ ರಾಮಸೀತೆಯರ ಪ್ರಣಯದ ಹಾಗೋ ಕಂಡು ನನ್ನೊಳಗಂತೂ 
ಶೃಂಗಾರದ ಅನುಭೂತಿಯನ್ನೇ ಸೃಷ್ಟಿಸಿದೆ. 

ಈ ಬಗೆಯಲ್ಲಿ ಲಿಂಗವನ್ನು ಮೀರುವ ಆಧುನಿಕ ಕಾಲದ ಪ್ರೇಮಕಥನಗಳನ್ನು 
ಕೂಡ ಸಾಂಪ್ರದಾಯಿಕವಾದ ಶೃಂಗಾರದ ವ್ಯಾಪ್ತಿಯೊಳಕ್ಕೆ ಸೇರಿಸಬೇಕಲ್ಲವೆ? ಮತ್ತು, 
ಹಾಗೆ ಮಾಡುವುದರಿಂದ ಇವತ್ತಿನ ಕಥನಗಳಿಗೆ ಮಾತ್ರವಲ್ಲ, ಸಾಂಪ್ರದಾಯಿಕ 
ಮೀಮಾಂಸೆಗೂ ಲಾಭವಲ್ಲವೆ? - ಎಂಬರ್ಥದ ಪ್ರಶ್ನೆಗಳನ್ನು ಈಚೆಗೆ ನಾನು ಹಲವು 
ಸಂದರ್ಭಗಳಲ್ಲಿ ಎತ್ತಿದ್ದೇನೆ. ಸಾಂಪ್ರದಾಯಿಕ ಕಥನಗಳೆಂದರೆ ಅವು ಗತಕಾಲದ 
ಅನುಭವಶೇಷಗಳು ಎಂದು ಮಾತ್ರ ಭಾವಿಸಿದ ಆಧುನಿಕ ಮನಸ್ಸುಗಳಿಗೆ ಈ ಬಗೆಯ 
ಸೀಮೋಲ್ಲಂಘನದ ಪ್ರಶ್ನೆಗಳು ಕಸಿವಿಸಿ ಉಂಟುಮಾಡುತ್ತವೆಯಾದರೂ, 
ಆಶ್ಚರ್ಯವೆಂದರೆ, ಸಾಂಪ್ರದಾಯಿಕ ಮೀಮಾಂಸೆಯ ನೆಲೆಯಲ್ಲಿಯೇ ಇರುವವರಿಗೆ 
ಇಂಥ ಪ್ರಶ್ನೆಗಳು ಅಂಥ ತಲ್ಲಣವನ್ನೇನೂ ಹುಟ್ಟಿಸಿದ್ದು ನನಗೆ ಕಾಣಲಿಲ್ಲ. ಈ ಪ್ರಶ್ನೆಗೆ 
ಪ್ರತಿಕ್ರಿಯಿಸಿದ ಒಬ್ಬ ವಿದ್ವಾಂಸರು ವಸುಧೇಂದ್ರ ಅವರ ಕಥೆಯು ಶೃಂಗಾರ ರಸದ್ದು 
ಎಂದು ಹೇಳಲಿಕ್ಕೆ ಯಾವ ಸಂಕೋಚವೂ ಬೇಡವೆಂದು ನೇರವಾಗಿಯೇ ಹೇಳಿದರೆ, 
ಇನ್ನೊಬ್ಬರು -- ಯಾವತ್ತು ದ್ವಿಲಿಂಗೇತರಕಾಮವು ಸಮಾಜದ ಒಪ್ಪಿತ 
ರೂಢಿಯಾಗುತ್ತದೆಯೋ, ಅವತ್ತು ಇಂಥವನ್ನು ಶೃಂಗಾರರಸದ ಉದಾಹರಣೆಗಳೆಂದು 
ಒಪ್ಪಲು ಸಾಧ್ಯ- ಎಂಬರ್ಥದ ಮಾತು ಆಡಿದರು. ಅಂದರೆ, ಭಾಷೆಯ ಲಿಂಗಗಳೂ 


೧೫ 
ಸಾಮಾಜಿಕ ಲಿಂಗಪರಿಕಲ್ಪನೆಗಳೂ ಹೇಗೆ ರೂಢಿಗತವಾಗಿ ಬದಲಾಗುತ್ತ 
ಹೋಗುತ್ತವೆಯೋ ಹಾಗೇ ಮೀಮಾಂಸೆಯ ವ್ಯಾಪ್ತಿಯೂ ಬದಲಾಗುತ್ತದೆಯೇ 
ಹೊರತು ಅವು ಯಾವುವೂ ನೈಸರ್ಗಿಕವಾದದ್ದಾಗಲಿ ಅಥವಾ ಸೈದ್ದಾ ೦ತಿಕವಾಗಿ ಖಚಿತ 
ಸ್ವರೂಪದ್ದಾಗಲೀ ಅಲ್ಲ - ಎಂಬುದನ್ನೇ ಅವರೂ ಹೇಳಿದಂತಾಯಿತು. ಆರಂಭದಲ್ಲಿ 
ಉಲ್ಲೇಖಿತವಾದ ಪದ್ಯ ಕೂಡ ಅಂಥ ಲಿಂಗರೂಢಿಯನ್ನು ಕೇವಲ ಭಾಷಾರೂಢಿ 
ಯೆಂದು ತೋರಿಸುವ ಮೂಲಕವೇ ಈ ಹೊಸ ಸತ್ಯದ ಕಡೆಗೆ ನಮ್ಮ ಅರಿವನ್ನು 
ಕರೆದೊಯ್ಯುತ್ತಿದೆ, ಅಲ್ಲವೆ? 


ಎರಡು ಸಾಲಿನ ಈ ಯಕಶ್ಚಿತ್‌ ಪದ್ಯವು ಎರಡು ತಿಂಗಳಿಗೂ ಹೆಚ್ಚು ಕಾಲ ನನ್ನ 
ಮನಸ್ಸಿನಲ್ಲಿ ಕೂತುಕೊಂಡು ಇದುವರೆಗೆ ಬರೆದಿದ್ದನ್ನೆಲ್ಲ ಹೊಳೆಯಿಸಿದಂತೆ, 
ನಡುನಡುವೆ ಒಮ್ಮೊಮ್ಮೆ, ಈ ಪದ್ಯಕ್ಕೆ ಇನ್ನೂ ಗಹನವಾದ ಒಂದು ದಾರ್ಶನಿಕ 
ಅರ್ಥವೂ ಇದೆ ಎಂದು ನನಗನ್ನಿಸಿದ್ದಿದೆ. ಹಾಗಾಗಿ ಆ ಪ್ರಸ್ತಾಪವನ್ನು ಮಾಡದೆ ಈ 
ಲಹರಿಯನ್ನು ನಾನು ಮುಗಿಸಲಾರೆ. 
ನಪುಂಸಕಮ್‌ ಇತಿ ಜ್ಞಾತ್ವಾ ಪ್ರಿಯಾಯ್ಕೆ ಪ್ರೇಷಿತಮ್‌ ಮನಃ - ಎನ್ನುತ್ತದೆ 
ಈ ಪದ್ಯದ ಮೊದಲ ಸಾಲು. ಮನಸ್ಸು ನಪುಂಸಕವೆಂದು ತಿಳಿದು ನನ್ನ ಮನಸ್ಸನ್ನು 
ಪ್ರಿಯತಮೆಯತ್ತ ಕಳುಹಿದೆ - ಎಂಬ ಈ ಸಾಲಿನಲ್ಲೇ ಒಂದು ಬಹುಧ್ವನಿ ಅಡಗಿದೆ. 
ಮನಸ್ಸನ್ನು ಕಳಿಸಿರುವ ಗುರಿ ಒಬ್ಬ ಹೆಣ್ಣು ಎಂಬುದೇನೋ ಈ ಸಾಲಿನಲ್ಲಿ ಸ್ಪಷ್ಟ; 
ಆದರೆ, ಕಳಿಸಿರುವ ವ್ಯಕ್ತಿ ಗಂಡೋ ಹೆಣ್ಣೋ ಎಂಬುದನ್ನು ಇಲ್ಲಿ ಹೇಳಿಲ್ಲ. 
ಪ್ರಿಯತಮೆಯ ಹತ್ತಿರಕ್ಕೆ ಮನಸ್ಸನ್ನು ಕಳಿಸಿದವನು ಪುಲ್ಲಿಂಗದ ಪ್ರಿಯತಮನೇ 
ಇರಬೇಕು - ಎಂಬ ರೂಢಿಗತ ಊಹೆಯನ್ನು ನಾವು ಬೇಕಿದ್ದರೆ ಮಾಡಿಕೊಳ್ಳಬಹುದು. 
ಆದರೆ, ದ್ವಿಲಿಂಗ-ಸಲಿಂಗ ಎರಡೂ ರೀತಿಯ ಪ್ರೀತಿ ಸಾಧ್ಯ ಎಂದು ನಂಬುವ ರೂಢಿಯು 
ಎ ಮ 
ಕಳುಹಿದ ವ್ಯಕ್ತಿ ಗಂಡಿರಲಿ ಹೆಣ್ಣಿ ರಲಿ ಆ ಪಡಾಕಾ ವ ಕರಾಯ, 
ಶ್ರ ಇರಲ, ಆ ವ್ಯಕ್ತಿ ಸ ಮಾತ್ರ ನಪುಂಸಕ ಲಿಂಗ 
ಎಂದು ಈ ಸಾಲು ಸೂಚಿಸುತ್ತ ದೆ. ಅಂದರೆ, ಆ ನಿರೂಪಕ ವಕಿಯ ದೇಹ ಗಂಡು 
ಅಥವಾ ಹೆಣ್ಣು; ಮನಸ್ಸು ನಪುಂಸಕ ಲಿಂಗ ಎಂದು ಈ ಸಾಲು ಹೇಳುತ್ತಿ ದೆ. ಹಾಗಿದರೆ, 
ಭಾರತದ ಬಹುಬಗೆಯ ಮತ್ತು ನಾನಾ ರೀತಿಯ ನ ತೆ ರಾ ಗೂ 
ವ ಇನ್ನಮತಪೂರಿತವಾದ ದರ್ಶನಗಳ 


೧೬ 


ರಾಶಿಯಲ್ಲಿ - ಉಪನಿಷತ್ತುಗಳಿಂದ ವಚನಗಳವರೆಗೆ ಎಲ್ಲಿಯಾದರೂ ನೋಡಿ - 
ಆತ್ಮಕ್ಕೆ ಮಾತ್ರ ಲಿಂಗದ ಹಂಗಿಲ್ಲ. ಆದ್ದರಿಂದ, ಲಿಂಗವಿಲ್ಲದ ಆತ್ಮವೊಂದು ತನ್ನ 
ಮನಸ್ಸು ದೇಹಗಳಿಗೆ ಬೇರೆಬೇರೆ ಲಿಂಗಗಳನ್ನು ಅಧ್ಯಾಸಗೊಳಿಸಿಕೊಂಡು ಇಂಥ ಒಂದು 
ಪ್ರೀತಿಯ ವ್ಯವಹಾರದಲ್ಲಿ ತೊಡಗಿಕೊಂಡಿದೆ ಎಂಬ ಒಳಧ್ವನಿಯೊಂದು ಈ ಸಾಲಿನಲ್ಲೇ 
ಇದೆಯೆಂದು ನನಗೆ ಕಾಣುತ್ತದೆ. ಎರಡನೆಯ ಸಾಲಿನಲ್ಲಿ ಉಂಟಾಗುವ ಗೊಂದಲಕ್ಕೆ 
ಮೊದಲ ಸಾಲಿನ ಈ ದಾರ್ಶನಿಕ ಕಾರಣವೇ ಮೂಲವೆಂಬುದೂ ಕೂಡ ಪರೋಕ್ಷವಾಗಿ 
ನಮಗೆ ಗೋಚರವಾಗತೊಡಗುತ್ತದೆ. 

ಮೇಲ್ನೋಟಕ್ಕೆ ಕೂದಲು ಸೀಳುವ ಸೈದ್ದಾಂತಿಕ ಓದಿನ ಹಾಗೆ ಕಾಣಬಹುದಾದ 
ಈ ಮಾತು, ಹಾಗೇನೂ ಅಲ್ಲ ಎಂಬುದಕ್ಕೆ ನಮ್ಮ ಪುರಾಣ ಪರಂಪರೆಗಳಲ್ಲಿಯೇ 
ನೂರಾರು ದೃಷ್ಟಾಂತಗಳು ಸಿಗುತ್ತವೆ. ಗಂಡು-ಹೆಣ್ಣು ಎರಡೂ ಲಿಂಗಗಳನ್ನು ಒಟ್ಟಿಗೇ 
ಧಾರಣೆ ಮಾಡಿದ ಅರ್ಧನಾರೀಶ್ವರ, ಗಂಡು-ಹಣ್ಣು ಎರಡೂ ಹೌದು ಅಥವಾ 
ಅಲ್ಲವಾಗಿರುವ ಶಿಖಂಡಿ, ಬೇಕೆಂದಾಗ ಗಂಡಾಗಿ ಅಥವಾ ಹಣ್ಣಾಗಿ ರೂಪಾಂತರ 
ಹೊಂದುವ ನಾನಾ ಬಗೆಯ ದೇವಾನುದೇವತೆಗಳ ದಂಡನ್ನು ನಿತ್ಯದ ಕಥೆಗಳಲ್ಲೇ 
ಕಂಡಿರುವ ನಮಗೆ, ಆತ್ಮವು ತನ್ನ ಅಗತ್ಯಕ್ಕೆ ತಕ್ಕಂತೆ ವಿಭಿನ್ನ ಕಾಲದೇಶಗಳಲ್ಲಿ ಬೇಕಾದ 
ಲಿಂಗಗಳನ್ನು ಅಧ್ಯಾಸ ಮಾಡಿಕೊಳ್ಳುವುದನ್ನು ಊಹಿಸಿಕೊಳ್ಳುವುದಕ್ಕೆ ನಿಜವಾಗಿ ಯಾವ 
ದರ್ಶನದ ನೆರವೂ ಬೇಕಿಲ್ಲ. ದೇವತೆಗಳ ಮಾತು ಹಾಗಿರಲಿ, ನಮ್ಮ ಸಂತರೂ 
ಹಾಗೆ ಲಿಂಗಾತೀತರಾಗಿ ಬದುಕಿದವರು ಎಂಬುದಕ್ಕೆ ನಮ್ಮಲ್ಲಿ ಬೇಕಷ್ಟು ಐತಿಹ್ಯಗಳಿವೆ 
-- ಉದಾಹರಣೆಗೆ, ರಾಮಕೃಷ್ಣ ಪರಮಹಂಸರು ತಾನು ಸ್ತ್ರೀಯೆಂದು ತಿಳಿದ ಮೇಲೆ, 
ಕಾಲಕ್ರಮೇಣ ಅವರಿಗೆ ಖತುಸ್ರಾವವೂ ಆರಂಭವಾಯಿತೆಂಬ ಕಥೆಯನ್ನು ನಾನೆಲ್ಲೋ 
ಕೇಳಿದ್ದೇನೆ. ಆದ್ದರಿಂದ, ಎರಡು ಸಾಲಿನ ಈ ಕವಿತೆಯು ಇಷ್ಟೆಲ್ಲ ಲಿಂಗಜಿಜ್ಞಾಸೆ 
ಮಾಡುತ್ತಿದೆಯೆಂಬುದನ್ನು ಒಪ್ಪಲಿಕ್ಕಾಗದವರೂ ಕೂಡ, ಲಿಂಗವನ್ನು ಮೀರಿದ ಇಂಥ 
ಪರಂಪರೆಯೊಳಗೆ ಮಾತ್ರವೇ ಇಂಥದೆರಡು ಸಾಲುಗಳನ್ನು ಬರೆಯುವ ಮತ್ತು ಓದುವ 
ಸಾಧ್ಯತೆಯಿದೆ - ಎಂಬುದಷ್ಟನ್ನಂತೂ ಒಪ್ಪದೆ ಬೇರೆ ದಾರಿಯಿಲ್ಲ. 

ಮಾತ್ರವಲ್ಲ, ಇಂಥ ದಾರ್ಶನಿಕ ನೆಲೆಯಲ್ಲಿ ನಿಂತು ಈ ಪದ್ಯವನ್ನು 
ಓದುವುದರಿಂದ, ಈ ಇಡಿಯ ಪದ್ಯಕ್ಕೇ ವ್ಯಾಕರಣದ ಚಮತ್ಕಾರವನ್ನು ಮೀರಿದ 
ಒಂದು ಪ್ರಬಂಧ ಧ್ವನಿ ಲಭ್ಯವಾಗುತ್ತದೆಯೆಂಬ ನಂಬಿಕೆಯಿಂದ ಈ ವಿಶ್ಲೇಷಣೆಗೆ 
ನಾನು ಕೈ ಹಚ್ಚಿದ್ದೇನೆ. ನನಗೆ ಕಂಡಂತೆ, ಆ ಧ್ವನಿ ಏನು ಎಂಬುದನ್ನು ವಾಚ್ಯವಾಗಿ 
ವಿವರಿಸುವ ಬದಲು, ಸ್ವತಃ ಈ ಪದ್ಯವೂ ಲಘುದಾಟಿಯಲ್ಲೇ ಇರುವುದರಿಂದ, 
ನಮ್ಮದೇ ಕಾಲದ ಒಂದು ಲಘುರೂಪಕದಲ್ಲಿ ಆ ಪ್ರಬಂಧ ಧ್ವನಿಯನ್ನು ಸೂಚಿಸಿ 


೧೭ 


ನನ್ನ ಲಹರಿಯನ್ನು ಮುಕ್ತಾಯಗೊಳಿಸುತ್ತೇನೆ : ನಿಮ್ಮ ಮನೆಯ ಟೀವಿಯಲ್ಲಿ 
ಕೆಲವೊಮ್ಮೆ ತಮ್ಮ ಹೆಣ್ತನದ ದೇಹಭಾವಗಳ ಮೂಲಕವೇ ನಿಮ್ಮನ್ನು ಮೋಹಕ್ಕೆ 
ಸಿಲುಕಿಸುವ ಸ್ತ್ರೀಲಿಂಗದ ಮೋಹನಾಂಗಿಯರು ಬರುತ್ತಾರೆ; ಕೆಲವೊಮ್ಮೆ ತಮ್ಮ 
ಸಿಕ್ಸ್‌ಟೀನ್‌ ಪ್ಯಾಕ್‌ ಮಾಂಸಖಂಡಗಳ ಮೂಲಕ ನಿಮ್ಮನ್ನು ಮರುಳು ಮಾಡುವ 
ಗಂಡು-ಗಂಡಸರೂ ಬರುತ್ತಾರೆ. ಇನ್ನೊಂದು ಕಡೆಗೆ ನಿಮ್ಮ ಮನೆಯೊಳಗೆ, ಈ 
ದೃಶ್ಯಗಳನ್ನು ಕೆಲವೊಮ್ಮೆ ಗಂಡಸರೂ ಕೆಲವೊಮ್ಮೆ ಹೆಂಗಸರೂ ನೋಡಿ ರಂಜನೆ 
ಪಡೆಯುತ್ತಾರೆ. ಆದರೆ, ಈ ಭಾವನಾವ್ಯಾಪಾರದ ಲಿಂಗರಾಜಕಾರಣ ಏನೇ ಇರಲಿ 
- ಇಂಥ ಚಿತ್ರಗಳನ್ನು ದೂರದರ್ಶನ ಕೇಂದ್ರದಿಂದ ನಿಮ್ಮ ಮನೆಯವರೆಗೆ ತಲುಪಿಸುವ 
ವಿದ್ಯುತ್ಕಾಂತ ತರಂಗಗಳೇನಿವೆ, ಅವು ಮಾತ್ರ ನಪುಂಸಕ ಲಿಂಗದವೇ ಆಗಿರುತ್ತವೆ. 
ಪ್ರಿಯರಿಂದ ಪ್ರಿಯರತ್ತ ಪ್ರಣಯಕ್ಕಾಗಿ ದೌಡಾಯಿಸುವ ಮನುಷ್ಯನ ಮನಸ್ಸು ಅಂಥ 
ನಪುಂಸಕ ತರಂಗ ಮಾತ್ರ; ಆದ್ದರಿಂದ ಶೃಂಗಾರಕ್ಕೆ ಯಾವತ್ತೂ ಲಿಂಗದ ಹಂಗಿಲ್ಲ - 
ಎಂಬ ದಾರ್ಶನಿಕ ಅರ್ಥವನ್ನು ಹೊಳೆಯಿಸುವುದೇ ಈ ಕಿರುಕವಿತೆಯ ಉದ್ದೇಶ 
ಆಗಿರಬಹುದೆ? 


ಸಂಸ್ಕೃತ ವ್ಯಾಕರಣದ ವೈಚಿತ್ರ್ಯಗಳನ್ನು ಪರಿಚಯಿಸುವ ಮೂಲಕ ಸಹಾಯ ಮಾಡಿದ 
ಪ್ರೊ. ಎಂ.ಎ. ಹೆಗಡೆ ಅವರಿಗೆ ಈ ಬರಹ ಖುಣಿಯಾಗಿದೆ. 


ನೀನಾಸಮ್‌ ತಿರುಗಾಟ ೨೦೧೫ 
೧೯೮೫ರಲ್ಲಿ ಪ್ರಾರಂಭವಾದ ತಿರುಗಾಟ ಯೋಜನೆಯು ಮೂವತ್ತು ವರ್ಷಗಳನ್ನು 
ಪೂರೈಸಿ ಮೂವತೊ _೦ದನೇ ವರ್ಷದಲ್ಲಿ ಕಾಲಿಡುತ್ತಿದೆ. ೨೦೧೫ರ ತಿರುಗಾಟವು 
ಈ ಕೆಳಕಂಡ ನಾಟಕಗಳನ್ನು ಸಿದ್ದ ಪಡಿಸಿಕೊಂಡು ಅಕ್ಟೋಬರ್‌-ಡಿಸೆಂಬರ್‌ 
೨೦೧೫ರ ನಡುವೆ ಕರ್ನಾಟಕದಾದ,€ ್ಯ೦ತ ಪ್ರದರ್ಶನಗಳನ್ನು ನೀಡಲಿದೆ: 


೧. ಗುಣಮುಖ: ರಚನೆ: ಪಿ 1 ನಿ: ಮಂಜು ಕೊಡಗು 
೨. ತಾರ್ತೂಫ್‌: ಮೋಲಿಯೆರ್‌ ನಾಟಕ ಅನುವಾದ: ಎ. ಎನ್‌. ಮೂರ್ತಿರಾವ್‌, 
ನಿ: ಎಂ.ಗಣೇಶ್‌ 


ಪ್ರದರ್ಶನಗಳನ್ನು ಏರ್ಪಡಿಸಬಯಸುವ ಆಸಕ್ತ ಸಂಸ್ಥೆಗಳು ನೀನಾಸಮ್‌ 
ತಿರುಗಾಟವನ್ನು ಸಂಪರ್ಕಿಸಬಹುದು. 





ಲಿಂಗ-ಸಂಗ ಮೀರುವ ಶೃಂಗಾರ 
ವಿ. ಉಮಾಕಾಂತ ಭಟ್ಟ ಮೇಲುಕೋಟ 


ಇದು ನಾನಾಗಿ ಬರೆಯಲು ತೊಡಗಿದ ಪ್ರಬಂಧವಲ್ಲ. ಕೆ. ವಿ. ಅಕ್ಬರ ಅವರ 
"ಲಿಂಗದ ಹಂಗಿಲ್ಲದ ಶೃಂಗಾರ” ಎಂಬ ಪ್ರಬಂಧವನ್ನು ಪ್ರೊ. ಎಮ್‌. ಎ. 
ಹೆಗಡೆಯವರು ನನ್ನ ಕೈಗೆ ಕೊಟ್ಟರು. ಓದಿದೆ. ಓದು ಮರುಓದನ್ನು ಪ್ರೇರಿಸಿತು. 
ಮತ್ತೆ ಓದಿದೆ. ಅಕ್ಬರ ಅವರಲ್ಲಿ ಮಾತಾಡಬೇಕೆನಿಸಿತು. (ಚಂ)ಚಲವಾಣಿಯ 
ಮೂಲಕ ಮಾತಾಡಿದೆ. ಅವರಿಗೆ ನಾನು ಬರೆಯಲಿ ಎಂದು ಅನಿಸಿರಬೇಕು. 
ಪ್ರಚೋದಿಸಿದರು. ಬರೆಯದೆ ಇರಲು ಸಾಧ್ಯವಿಲ್ಲ ಎಂಬ ಒತ್ತ ಡವೂ ನನ್ನೊಳಗೆ 
ಹುಟ್ಟಿತ್ತು. ಆದುದರಿಂದ ಮಾಮೂಲಿಯ ಮಂದಗತಿಯಲ್ಲಿ ಬರೆಯಲು 
ತೊಡಗಿದ್ದೇನೆ. 
ಅಕ್ಬರ ಅವರ ಪ್ರಬಂಧಶಿಲ್ಪದಲ್ಲಿ ಇರುವ ಕೆಲವು ಸಂಗತಿಗಳು ನಮ್ಮ 
ಗಮನವನ್ನು ಸೆಳೆಯುತ್ತವೆ. ಮೇಲುನೋಟಕ್ಕೆ ಸಂಬಂಧ ಇಲ್ಲದಂತೆ 
ಕಾಣಬಹುದಾದ ತುಂಡು ತುಂಡು ಮಾಹಿತಿಗಳಿಗೆ ಕೊಂಡಿ ಹೆಚ್ಚಿ ಅವುಗಳನ್ನು 
ಸೇರಿಸುತ್ತ ಸರಪಳಿಯಂತೆ ಪ್ರಬಂಧವನ್ನು ಕಟ್ಟುವದು ಅವರ ಕ್ರಮ. ಇದರಲ್ಲಿ 
ಕಥನದ ಮಾದರಿಯಲ್ಲಿ ಗಂಭೀರವಾದ ಶಾಸ್ತ್ರೀಯ ಚರ್ಚೆಗೆ ಇಳಿಯುವ 
ಸೌಕರ್ಯವಿದೆ. ವಿಷಯದ ಹಲವು ಮುಖಗಳನ್ನು ತೆರೆದು ನೋಡುವ 
ಅನುಕೂಲವೂ ಒದಗುತ್ತದೆ. ಆಲೋಚನೆ ಭಾರವಾಗುವದಿಲ್ಲ ಜೊತೆಗೆ 
ಓದುಗರನ್ನು ಅಲುಗಾಡಿಸಿ ಗಂಭೀರವಾದ ಚಿಂತನೆಗೆ ಹಚ್ಚುವದು ಅವರ 
ವೈಶಿಷ್ಟ್ಯ ಎಷ್ಟೋ ವಿಷಂತುಗಳು ನಮುಗೆ ಗೊತ್ತಾ ವೆ ಎಂದು 
ೀಡಾಟೇಸಾತಿ: ೀವೆ, ಅವರು ಚೂಪಾದ ಪ್ರಶ್ನೆಗಳಿಂದ ರೂಢಮೂಲವಾದ 
ಗ್ರಹಿಕೆಗಳನ್ನು ಕೆದಕಿ ಅಲುಗಾಡಿಸುತ್ತಾರೆ. ಹಾಗೆ ಮಾಡುತ್ತ ಲೆ ಅದಕ್ಕಿಂತ ಆಳವೂ 
ವ್ಯಾಪಕವೂ ಸ ಗ್ರಹಿಕೆಗಳನ್ನು ಕಟ್ಟು ವತ್ತ ಸಾಗುತ್ತಾರೆ. ನಿದಕ್ಕಿಂತ ಹೆಚ್ಚಾಗಿ 
ಒಂದು ಚಿತ್ರವನ್ನು ಬೇರೆ ಬೇರೆ "ಜೌಕಟ್ಟಿ ನೋಳಗೆ (1೩/76) ಇಟ್ಟು ನೋಡುವ 


೧೯ 


ಕುತೂಹಲದ ಕಣ್ಣು ಅವರದು. ಬೇರೆ ಬೇರೆ ಚಿತ್ರಗಳನ್ನಾದರೂ ಒಂದೇ ಚೌಕಟ್ಟಿನ 
ಒಳಗಿಟ್ಟು ನೋಡುವ ನನ್ನಂಥವರಿಗೆ ಅವರ ಈ ಹಸಿತನ ಬೆರಗನ್ನೂ 
ಸಂತಸವನ್ನೂ ಕೊಡುತ್ತದೆ. 

ಈ ಹಿನ್ನೆಯಲ್ಲಿ ಓದತೊಡಗಿದವರಿಗೆ ನನ್ನ ಪ್ರಬಂಧ ಅಲ್ಲಲ್ಲಿ ಅವರ 
ಪ್ರಬಂಧಕ್ಕೆ ಸಂವಾದಿಯಾಗಿ, ವಿವಾದಿಯಾಗಿ, ಪ್ರತಿವಾದಿಯಾಗಿ, ಅತಿವಾದಿಯಾಗಿ 
ಅಥವಾ ಹೀಗೆ ಏನೇನೋ ಆಗಿ ಕಾಣಬಹುದು... 


ಭಾಗ -೧ಣ 
ಆಚಾರ್ಯ ದಂಡಿಯು ತನ್ನ ಕಾವ್ಯಾದರ್ಶದಲ್ಲಿ ಮಾತಿನ ಬಗ್ಗೆ ಮನನಯೋಗ್ಯವಾದ 
ಮಾತನ್ನು ಆಡಿರುತ್ತಾನೆ. 


ಇದಮಂಧಂ ತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಮ್‌ । 
ಯದಿ ಶಬ್ಲಾ ನಹ್ವಯಂ ಚ್ಯೊಿ ೇತಿರಾಸಂಸಾರಂ ನ ದೀಪ್ಪ ಕತೇ 1! 


ಶಬ್ದ ವೆಂಬ ಜ್ಯೊ ತಿ ಭುವನದೊಳು ಬೆಳಗದಿರ್ದೊಡೆ 
ಕುರುಡುಗತ್ತ ಲೆ ಓಜ ಮುಸುಕುವದು ಮೂರ್ಲೋ೯ಕ. 


ಭೂಮಿಯನ್ನು ಹಗಲು ಬೆಳಗುವದಕ್ಕೆ ಸೂರ್ಯನಿದ್ದಾನೆ. ರಾತ್ರಿ 
ಬೆಳಗುವದಕ್ಕೆ ಚಂದ್ರ, ಅಗ್ನಿ, ದೀಪದ ಹಲವು ಪ್ರಭೇದಗಳು ಇವೆ. ಆದರೆ 
ಶಬ್ದವೆಂಬ ಬೆಳಕು ಇಲ್ಲದಿರುತ್ತಿದ್ದರೆ ಈ ಬೆಳಕುಗಳಿಂದ ಏನೂ 
ಪ್ರಯೋಜನವಾಗುತ್ತಿರಲಿಲ್ಲ. ಬೆಳಕಿದ್ದೂ ಕುರುಡುಗತ್ತಲೆ ಆವರಿಸುತ್ತಿತ್ತು. 
ಸಂಸಾರ ಕತ್ತಲೆಂಚು ಸೆರೆವುನೆಂತತಾಗತ್ತಿ ತ್ತ ಎಂಬ ಆಶಂಃು 
ಕವಿಯದಾಗಿರಬೇಕು. ಈಶ್ಶ್ಲೊ ೇಕವನ್ನು ನಾನು ಭಾವಿಸಿಕೊಳ್ಳುವಾಗಲೆಲ್ಲ 
ದಂಡಿಯು ಈ ಶ್ಲೊ ೇಕದಲ್ಲಿ ಶಬ್ದದ ಈೌನಲತಾವಿರು ಸೂಕ್ಬ ೬ವೂ ಆದ 
ವಿಶೇಷ ವನ್ನು ಹೊಳೆಯಿಸು ುತ್ತ ಭಾಷೆಯ ಬಗ್ಗೆ ನಾವು ಚಸಜೇಕಾವ 
ಕಾಳಜಿಯನ್ನು ಎಚ್ಚರಿಸುತ್ತಿ ದ್ದಾನೆ ಎಂದು ಅನಿಸುತ್ತದೆ. ಪಾಠ ಮಾಡುವಾಗ 
ನನ್ನ ಗುರು ಗಳು ರೆಸೇಟನಕಚತೆಲಾಗಿ ಈಶೊ ಪ್ಲೀಕವನ್ನು ಹೊಗಳಿದ್ದಿ ದೆ. ಅವರ 
ಉದ್ಗಾರ ಈಗಲೂ ನನಗೆ ನೆನಪಿದೆ. "ನೋಡಪ್ಪಾ ಮಹಾಭಾಷ್ಕ ಕಾರ 
(ಪತಂಜಲಿ)ರೇ ಹೇಳಿದರೋ ಎಂದು ಸಂಭಾವಿಸಬಹುದಾದ ಮಾತನ್ನು ದಂಡಿ 
ಹೇಳಿಬಿಟ್ಟಿದ್ದಾನೆ. ವಾಗೊ ಬೀಗವನ್ನು ಬಲ್ಲವರು ಆಡುವ ಮಾತಪ್ಪಾ ಡೊ ['ೆ 
ಗುರುಗಳ. ಮಾತಿನ ಹ ಆಗ ಹೇಗ ಈಗಲೂ ನನಗೆ ಕೂತ ತಿಳಿದಿದೆ 


೨೦ 


ಎಂಬ ಭರವಸೆ ಇಲ್ಲ. ಆದರೂ ಪಾಣಿನಿ, ಪತಂಜಲಿ, ಭರ್ತೃಹರಿ, ಕಾಳಿದಾಸ, 
ದಂಡಿ, ಆನಂದವರ್ಧನ ಮೊದಲಾದವರು ವಾಕ್ಕಿನ ಬಗ್ಗೆ, ವಾಗರ್ಥ 
ಸಂಪೃಕ್ತಿಯ ಬಗ್ಗೆ ಗಹನವಾದ ಸಂಶೋಧನೆಯನ್ನು ಮಾಡಿ, ನೆಲೆ ಮುಟ್ಟಿ 
ಮನಮುಟ್ಟುವಂತೆ ಮಾತಾಡಿದ್ದಾರೆ ಎಂಬ ಹೆಮ್ಮೆ ಅವಿಚಾರಿತವಾಗಿಯೇ 
ನನ್ನೊಳಗೆ ಸೇರಿಕೊಂಡಿದೆ. ಹೊಸ ಹೊಸ ಪ್ರಶ್ನೆಗಳು ಬಂದಾಗ ಎಲ್ಲೋ 
ತಲೆಯೊಳಗೆ ಚುಚ್ಚಿದಂತಾಗುತ್ತದೆ. ಕೆಲವು ಸಲ ಬೆಚ್ಚಿಬೀಳುತ್ತೇನೆ. ಆದರೆ 
ಹಿರಿಯರ ಇಂಥ ಮಾತುಗಳನ್ನು ಆಲೋಚಿಸುವಾಗ ಹಿತಕರವಾದ ಬೆಚ್ಚನೆಯ 
ಒಳಮುನೆಂಸಲ್ಲಿ ಮುಸುಕೆಳೆದು ನಿದ್ದೆಗೆ ಜಾರುವ ವೊದಲ ಕ್ಷಣದ 
"ಅಸಂಪ್ರಜ್ಞಾತದ" ಸುಖವು ಸಿಗುತ್ತದೆ. 

ಶಬ್ದವು ಬೆಳಕು (ಜ್ಯೋತಿ) ಹೇಗೆ? ಹೊರಗಿನ ಬೆಳಕು ನಮ್ಮ ಕಣ್ಣಿಗೆ 
ಕಾಣಬಹುದಾದ ಹತ್ತಿರದ ವಸ್ತುಗಳನ್ನು ತೆರೆದು ತೋರಿಸುತ್ತದೆ. ಆ ಬೆಳಕನ್ನು 
ನೋಡುವದಕ್ಕೆ ಮತ್ತೊಂದು ಬೆಳಕು ಬೇಡ. ಹಾಗಿರುತ್ತಿದ್ದರೆ ಯಾವ ಬೆಳಕನ್ನೂ 
ನಾವು ನೋಡುವದಕ್ಕೆ ಸಾಧ್ಯವಾಗುತ್ತಿ ರಲಿಲ್ಲ. ಆದುದರಿಂದ ಬೆಳಕು ತಾನು ತನ್ನನ್ನು 
ಬೆಳಗಿಸುತ್ತ ಇನ್ನೊಂದು ವಸ್ತುವನ್ನೂ ಬೆಳಗಿಸುತ್ತದೆ ಎಂದು ನಿಶ್ಚ ಯಿಸಬಹುದು. 
ಶಬ್ದವು ಈ ಬೆಳಕಿನಂತೆ ಒಂದು ಬೆಳಕೆ? ಹೌದು ಎಂದು ಒಪ್ಪಿಕೊಳ್ಳುವುದಕ್ಕೆ 
ಯುಕ್ತಿಯು ಪೂರ್ಣವಾಗಿ ಬೆಂಬಲಿಸುತ್ತಿಲ್ಲ. ಬೆಳಕು ಕಾಣಬೇಕಾದ ವಸ್ತುವಿನ 
ಮೇಲೆ ಬಿದ್ದರೂ ನೋಡುವುದು (ಕಣ್ಣಿನಿಂದಲೇ) ಕಣ್ಣೇ ಅಲ್ಲವೆ? ಆದುದರಿಂದ 
ಎದುರುಗಡೆ ಇರುವ ಕಾಗದ, ಪೆನ್ನು ಮೊದಲಾದ ವಸ್ತುವನ್ನು ಕಾಣಿಸಿದ ನಿಜವಾದ 
ಬೆಳಕು ಕಣ್ಣೇ. ಹೊರಗಿನ ಬೆಳಕು ಅದಕ್ಕೆ ಸಹಕಾರಿ ಮಾತ್ರ. ಕಣ್ಣು 
ಪ್ರಮಾಣಭೂತವಾದ ಬೆಳಕು. ಪ್ರಕಾಶ ಸಹಕಾರಿಯಾದ ಬೆಳಕು. ಶಬ್ದ ಇಲ್ಲಿ 
ಕಣ್ಣಿನ ಸ್ಥಾನದಲ್ಲಿ ಇದೆ. ಆದುದರಿಂದ ಅದು ಪ್ರಮಾಣ ಭೂತವಾದ ಚ್ಯೊ ತಿ. 
"ಮರ' ಎಂಬ ಶಬ್ದವನ್ನು ಕೇಳಿಸಿಕೊಂಡಾಗ ಚಿ ಎಂದೋ ನೋಡಿದ ಶ್‌ 
ಮರ ನಮ್ಮ ನೆನಪಿಗೆ ಬರುತ್ತ ದೆ. ಕಣ್ಣು ತೆರೆದರೂ ಕಣ್ಣು ಮುಚ್ಚಿ ದರೂ ಮರದ 
ನೆನಪೇ ಬಿಸಾಗವ! ಕಣ್ಣು ಮರವನ್ನು ನೋಡಬೇಕಾದರೆ ಕಣ್ಣೆ ದುರಿಗೆ 
ಮರವಿರಬೇಕು. ಅದಕ್ಕೆ ಮರೆಯಿರಬಾರದು. ಬೆಳಕೂ ಬೇಕು. ಆದರೆ ಭರ ಎಂಬ 
ಶಬ್ದವನ್ನು ಹಂಸುಂತು್ಟು ಮರದ ನೆನಪು ಬರುವದಕ್ಕೆ ಕಣ್ಣು ಬೇಡ, ಬೆಳಕೂ 
ಬೇಡ! ಕಿವಿಯಿಂದ ಶಬ್ದವನ್ನು ಕೇಳಿಸಿಕೊಂಡರಾಯಿತು. ಮರವನ್ನು ನೋಡಿದ 
ಪೂರ್ವಾನುಭವವಿದ್ದ ಅತಾ? ಸದ್ಯಕ್ಕೆ ಸ್ಮರಣೆ ಹುಟ್ಟಲು ಅವಧಾನ (ಏಕಾಗ್ರತೆ) 


ಜ.4೬. 
ಒಂದಿರಬೇಕು. ಈ ಹಿನ್ನೆಲೆಯಿಂದ ಯೋಚಿಸಿದಂತೆ ಶಬ್ದ ದಲ್ಲಿ ಇರುವ ಪ್ರಮಾಣತ್ವ 


೨೧ 


(ಅನುಭವಸಾಧನತ್ವಾಂಶ) ಎಂಬ ಬೆಳಕು ಅದನ್ನು ಜ್ಯೋತಿ ಎಂದು ರೂಪಿಸಲು 
ಮೊದಲ ಕಾರಣವಾಗಿರಬೇಕು. 

ಇಂದ್ರಿಯಗಳು ಪ್ರಮಾಣ. ಅದರಂತೆ ಶಬ್ದವೂ ಪ್ರಮಾಣ. ಇಂದ್ರಿಯಗಳು 
ಪ್ರತ್ಯಕ್ಪಪ್ರಮಾಣಕ್ಕೆ ಸಾಧನವಾದರೆ ಶಬ್ದವು "ಬೋಧ' ಎಂಬ ಪರೋಕ್ಷಪ್ರಮಾಣಕ್ಕೆ 
ಕಾರಣವಾಗಿದೆ, ಇಂದ್ರಿಯಗಳು ತಂದುಕೊಡುವ ಅರಿವಿಗೂ ಶಬ್ದಗಳು 
ಉಂಟುಮಾಡುವ ಅರಿವಿಗೂ ಮೂಲಭೂತವಾದ ಕೆಲವು ವ್ಯತ್ಯಾಸಗಳಿವೆ. ಪ್ರತ್ಯಕ್ಷ 
(ಇಂದ್ರಿಯ) ಪ್ರಮಾಣವು ಸ್ವಭಾವತಃ ವಿಶೇಷಗ್ರಾಹಕ. ಪರೋಕ್ಷ (ಶಬ್ದ ಮತ್ತು 
ಅನುಮಾನ) ಪ್ರಮಾಣವು ಸಾಮಾನ್ಯಗ್ರಾಹಕ. ಉದಾಹರಣೆಗೆ ಕಣ್ಣು ಮತ್ತು 
ತ್ವಕ್‌ (ಚರ್ಮ) ಇಂದ್ರಿಯಗಳು ತಮಗೆ ಸಂಬದ್ಧವಾದ ಆಯಾ ವಸ್ತುಗಳ 
ಅನುಭವವನ್ನು ಮಾತ್ರ ಕೊಡಬಲ್ಲವು. ಎದುರುಗಡೆ ಒಂದು ಪುಸ್ತಕ ಇದೆ ಎಂದು 
ಇಟ್ಟುಕೊಳ್ಳಿ. ನಿಮ್ಮ ಕಣ್ಣು ಅದರ ಮೇಲೆ ಬಿದ್ದಾಗ "ಇದು ಪುಸ್ತಕ” ಎಂಬ ಆ 
ಪುಸ್ತಕದ ಅರಿವನ್ನು ಕೊಡುತ್ತದೆ. ನೀವು ಮುಟ್ಟಿದಾಗಲೂ ಅದೇ ಪುಸ್ತಕದ 
ಅರಿವೇ ಹುಟ್ಟುತ್ತದೆ. ಆ ಪುಸ್ತ ಕವನ್ನು ಹತ್ತಾರು ಜನರು ನೋಡಿದರೂ ಮುಟ್ಟಿದರೂ 
ಅದರದೇ ಅರಿವು ಉಂಟಾಗುತ ಶೃದೆಯಷ್ಟೆ! ಆದರೆ ಪುಸ್ತಕ ಎದುರುಗಡೆ ಇಲ್ಲ 
ಎಂದು ಇಟ್ಟು ಕೊಳ್ಳಿ. ಮೇಜಿನಿಂದ 7 ಕಕವು ಕೆಳಗಡೆ ಬಿದ್ದ ಸದ್ದು ಮಾತ್ರ 
ಕೇಳಿಸುತ್ತದೆ. ಗಿ ಆ ಸದ್ದನ್ನು ಹೇತುವಾಗಿಸಿಕೊಂಡು "ಪುಸ ಕಪು ಬಿತ್ತು ನ ಎಂದು 
ಊಹಿಸುವಾಗ ವ್ಯಕ್ತಿ ಗಳು ತಮ್ಮ ತಮ್ಮ ಮನಸ್ಸಿನಲ್ಲಿರುವ ಪುಸ್ತಕವನ್ನೆ 
ಊಹಿಸಿರುತ್ತಾರೆ. ಹಾಗೆ ತಾಸ ಬಿದ್ದ ಅದೇ ಪುಸ್ತ ಕವನ್ನೂ 
ಊಹಿಸಿರಬಹುದು. ಇದೇ ರೀತಿ "ಪುಸ ಸಕವು ಬಿತ್ತು" ಎಂಬ ಶಬ್ದ ವನ್ನು 
ಕೇಳುವಾಗಲೂ ಆಯಾ ವ್ಯಕ್ತಿಗಳು ತಾವು ಮೊದಲು ನೋಡಿದ ಪುಸ | ಕಗಳನ್ನೆ ್ನೇ 
ನೆನಪಿಸಿಕೊಳುತಾ ರೆಯಷ್ಟೇ. ಆದುದರಿಂದ ಆ ಪುಸ್ತಕ, ಈ ಪುಸ್ತಕ, ದೊಡ್ಡ 
ಪುಸ್ತಕ, ಚಿಕ್ಕ ಪುಸ್ತಕ, ಹಳೆಯ ಪುಸ್ತಕ, ಹೊಸ ಪುಸ್ತಕ ಎಂಬ ಆಯಾ ಪುಸ್ತಕ 
ವಿಶೇಷಗಳು ಇವಕಾಳಾ ಬೇರೆಬೇರೆಯಾಗಿ ತೋರಿದರೂ ಅವುಗಳಲ್ಲಿ ಪುಸ್ತ ಕತ್ತ 
ಎಂಬ ಅಂಶವು ಮಾತ್ರ ಸಮಾನವಾಗಿರುತ್ತದೆ. ಇಂಥ ಪುಸ್ತ ಕತ್ತ ಎಂಬ ನ 
ಅಂಶವನ್ನು ಮುಂದಿಡು ್ವಕೊಂಡು ಯಾವುದೋ ಒಂದು ಸ ರಕವು ಅರಿವಿಗೆ 
ವಿಷಯವಾಗುವುದರಿಂದ ಅದಕ್ಕೆ ಕಾರಣವಾಗುವ ಅನುಮಾನ ಮತ್ತು ಶಬ್ದ 
ಸ ಸಾಮಾನ್ಯಗ್ರಾಹಕ ಎಂದು ನಿರ್ಣಯಿಸಲಾಗಿದೆ. ಆದುದರಿಂದ 

ಪ್ರಯೋಗ. ಮಾಡುವವನ. ಮನಸ್ಸಿನಲ್ಲಿ ಯಾವ ವಸು ುವಿನ ಗ್ರಹಿಕೆ ಇದೆಯೋ 
ತ) ವಸ್ತುವಿನ ಗ್ರಹಿಕೆ ಶಬ ಬವನ್ನು ಜೀವಿ ನಾಡವತಿ ಮನಸಿ ನಲ್ಲಿ ಹುಟ್ಟು ತ್ತದೆ 


ಬ 


ಎಂಬ ನಿಯಮವಿಲ್ಲ. ಆದರೆ ತತ್ಸಮಾನಜಾತೀಯ ವಸ್ತುವಿನ ಗ್ರಹಿಕೆ ಉಂಟಾಗಿಯೇ 
ಉಂಟಾಗುತ್ತದೆ. ಈ ಕಾರಣದಿಂದಲೇ ಬೌದ್ಧರು ಶಬ್ದವನ್ನು ಪ್ರಮಾಣವಲ್ಲ ಎಂದು 
ವಾದಿಸುತ್ತಾರೆ. 

ಭಾಷೆ ಅಥವಾ ಶಬ್ದ ಕ್ಕೆ ಪ್ರಮಾಣದ ಕಾರ್ಯವಿರುವಂತೆ ಸಮುದಾಯದ 
ಸ್ಮೃತಿಶಕ್ತಿ ಯನ್ನು ಅನುವರ್ತಿಸುವ ಕೆಲಸವೂ ಇದೆ. ಸಾವಿರಾರು ವರ್ಷಗಳ ಸ್ಮೃತಿ, 
ಸಂಸ್ಕಾರ, ಅನುಭವಗಳು ಹರಿದು ಬರುವದು ಭಾಷೆಯ ಮೂಲಕವೇ. ಭಾಷೆಯಿಲ್ಲದ 
ಪ್ರಾಣಿಗಳಲ್ಲಿ ಮನುಷ್ಯನನ್ನು ಹೋಲಿಸಿದರೆ ಸ್ಮೃತಿ ಶಕ್ತಿ ತುಂಬಾ ಕಡಿಮೆ. ಅವುಗಳಲ್ಲಿ 
ಅರಿವಿನ ವೈಶದ್ಯವೂ ಸ್ಮರಣದ ಪ್ರಖರತೆಯೂ ಇಲ್ಲ. 

ಭರ್ತೃಹರಿ ಶಬ್ದ ದ ಒಂದು ಅಪೂರ್ವವಾದ ಅತಿಶಯವನ್ನು ಗುರುತಿಸಿ 
ಹೀಗೆ ವಿವರಿಸುತ್ತಾನೆ 


ಇದಿ 


2 


ಅನುವಿದ್ಧಮಿವ ಜ್ಗಾ ಜ್ಞಾನಂ ಸರ್ವಂ ಶಬ್ದೆ ೇೀನ ಗಮ್ಯತೇ॥! 


ನ ಸೋಸಿ ಪ್ರತ್ಯಯೋ ಲೋಕೇ ಯಃ ಶಬ್ದಾ ನುಗಮಾದೃತೇ! 


ಅನುಭವ ಪ್ರತ್ಯಕ್ಷವಾಗಿರಲಿ, ಅನುಮಿತಿ(ಊಹೆ)ಯಾಗಿರಲಿ, ಶಾಬ್ದ್ಬಪ್ರತೀತಿ 

ಯಾಗಿರಲಿ, ವಸ್ತು -ವಿನಂತೆ ಅದರ ವಾಚಕ ಶಬ್ದವನ್ನು ವಿಷಯೀಕರಿಸುತ್ತದೆ. 

ಶಬ ಬ್ರಪ್ರವೇಶವಿಲ್ಲದೆ ಅರಿವು ಪೂರ್ಣವಾಗುವುದಿಲ್ಲ. 

ಎದುರು ಮರವನ್ನು ಪ ನೋಡುವಾಗ "ಇದು ಮರ' ಎಂಬ ಪ ಪ್ರತ್ಯಕ್ಪಾನುಭವ 
ಉಂಟಾಗುವುದು ಸಹಜ. ತ ಅನುಭವದಲ್ಲಿ ಮರ ಎಂಬ ವಸ್ತು ಹೋರಾ... 
ನೋಡುವವನು ಕನ್ನಡಿಗನಾದರೆ "ಮರ' ಎಂಬ ಶಬ್ದವೂ ಅದರಲ್ಲಿ 
ವಿಷಯವಾಗಿರುತ್ತದೆ. (ಅವರಿವರಿಗೆ ಅವರವರ ಭಾಷೆಯ ಶಬ್ದಗಳು) ಒಂದು 
ವೇಳೆ ಮರವನ್ನು ತಿಳಿಸುವ "ಮರ' ಎಂಬ ಶಬ್ದವು ಅನುಭವದೊಳಗೆ ಪ್ರವೇಶಿಸದೆ 
ಇದ್ದರೆ ಕಣ್ಣಿ ಹು ನೋಡುತ್ತಿದ್ದರೂ "ಇದು ಏನೋ ಒಂದು" ಎಂಬಂತಾಗಿ 
ನ ಅಪೂರ್ಣವಾಗುತ್ತಿ ತ್ತು. ಶಬ್ದ -ಶಬ್ದಾರ್ಥಗಳನ್ನು ಗ್ರಹಿಸದೆ ಇರುವ ಪುಟಾಣಿ 
ಮಕ್ಕಳ ಅನುಭವ ಈ ರೀತಿಯಾಗಿ *ಸಂಮುಗ ."ವಾಗುವುದನ್ನು ಗಮನಿಸಬಹುದು. 

ಭಾಷೆಂತು ಬಲದಿಂದಲೆ ಬ . ಕಾಲದ ಪರಿಕಲ್ಪನೆಯನ್ನು 
ಬೆಳೆಸಿಕೊಳ್ಳು ವಂತಾಗಿದೆ. ಇತರ ಪ್ರಾಣಿಗಳಿಗೆ ಕಾಲದ ಪರಿಣಾಮಗಳು 
ಗೊತ್ತಾಗುತ್ತವೆ. ಯಾವಾಗ ಮಳೆ ಬೀಳುತ್ತ ದೆ? ಯಾವಾಗ ನೀರು ಆರಿಹೋಗುತ್ತದೆ? 
ಯಾವಾಗ ಹಿಮಗಾಳಿ ಬೀಸುತ್ತದೆ? - ಎಂದು ಅವು ಮುಂಚಿತವಾಗಿ ತಿಳಿಯಬಲ್ಲವು. 
ಈ ಪರಿಣಾಮಗಳಿಗೆ ಕಾರಣವಾದ ಕಾಲವನ್ನಾಗಲಿ, ಅದರ ಕಾರಣತ್ವವನ್ನಾಗಲೀ 


೨೩ 


ಅವು ಗ್ರಹಿಸಲಾರವು, ಆದರೆ ಮನುಷ್ಯ ಶಬ್ದ ಮತ್ತು ಅನುಮಾನ ಪ್ರಮಾಣಗಳ 
ಸಹಾಯದಿಂದ ಕಾಲಸ್ವರೂಪವನ್ನು ನಿಶ್ಚಯಿಸಿಕೊಂಡ. ಕಾಲದ ಕೊಂಡಿಯ 
ಮೂಲಕವೇ ಎಲ್ಲವಸ್ತುಗಳ ಸಂಗತಿಯನ್ನೂ ಅವುಗಳ ಅರಿವಿನ ಸಂಗತಿಯನ್ನೂ 
ಗುರುತಿಸಿಕೊಂಡ. ಇಷ್ಟಿರಲಿ. 

ಬದುಕು ಮತ್ತು ಭಾಷೆಗಳ ಸಂಬಂಧ ವಿಚಿತ್ರವಾಗಿದೆ. ಭಾಷೆ ಬದುಕನ್ನು 
ಪ್ರತಿಬಿಂಬಿಸಬಹುದು. ಭಾಷೆ ಬದುಕನ್ನು ಪ್ರತಿನಿಧಿಸಬಹುದು, ಭಾಷೆ ಬದುಕಿಗೆ 
ದಿಕ್ಸೂಚಿಯಾಗ ಬಹುದು. ಭಾಷೆ ಬದುಕನ್ನು ಮುಟ್ಟದೆಯೇ ಇರಬಹುದು. ಬೇರೆಬೇರೆ 
ಸಂದರ್ಭಗಳಲ್ಲಿ ಇವೆಲ್ಲ ಸಂಭವನೀಯ. ಇದರ ಮೂಲಭೂತವಾದ ಕಾರಣ ನಾವು 
ಭಾಷೆಯನ್ನು ಹೇಗೆ ಬಳಸಿಕೊಳ್ಳುತ್ತಿ ದ್ದೇವೆ ಎಂಬ ವಿಷಯದಲ್ಲಿ ಅಡಗಿದೆ. ಭಾಷೆ 
ಅಂದರೆ ಶಬ್ದ, ಅದನ್ನು ವಿಲಕ್ಷಣವಾದ ಅರಿವಿನ ಉಪ ಪಕರಣವಾಗಿ ನಾವು 
ಬಳಸುತ್ತಿ ದ್ದೇವೆ. ಉಪಕರಣವೆಂದ. ಮೇಲೆ ಅದಕ್ಕೊಂದು ಮಿತಿ ಇದೆ. ಸೂಜಿ, 
ಚಾಕು, ಕತ್ತಿ, ಕೊಡಲಿ, ಭರ್ಜಿ, ಖಡ್ಸ ಮೊದಲಾದವು ಛೇದನಕ್ಕಾಗಿ ಇರುವ 
ಉಪಕರಣಗಳೆ. ಪ್ರತಿಯೊಂದು ಉಪಕರಣಕ್ಕೂ ಅದರದೇ ಆದ ಆಕೃತಿಯಿದೆ, 
ಅಳತೆಯಿದೆ, ರಚನೆಯಿದೆ. ಜೊತೆಗೆ ಅವುಗಳಿಗೆ ಹೊಂದುವ ಬಳಕೆಯೂ ಇದೆ. 
ಸೂಜಿಯಿಂದ ಚುಚ್ಚಬಹುದು. ಕತ್ತಿಯಿಂದ ಕತ್ತರಿಸಬಹುದು. ಸೂಜಿಯ ಚೂಪಾದ 
ಮುಖ ಹೊರ ಮೈ ಯನ್ನು ಅಗಲವಾಗಿ ಕತ್ತರಿಸದೆ ಒಳಕ್ಕೆ ಆಳದವರೆಗೆ ಇಳಿಯುವ 
ಅನುಕೂಲತೆಯನ್ನು ಹೊಂದಿದೆ. ಆದರೆ ಕತ್ತಿ ತನ್ನ ಬಾಯಗಲಕ್ಕೆ ಕತ್ತರಿಸಿಕೊಂಡೆ 
ಒಳಸಾಗುತ್ತದೆ. ತ ಅದರದರ ಮಿತಿ. ಇದನ್ನು ಚೀಸತಳಿಸು ಬಳಸುವವರಿಗೆ 
ಗೊಂದಲವಿಲ್ಲ. ಒಂದು ಉದೆ ್ಲೇಶಕ್ಕೆ ಇನ್ನೊಂದು ಉಪಕರಣವನ್ನು ಬಳಸಿದರೆ 
ಗೊಂದಲ-ಸವಸ್ಕೆ ತಪ್ಪದು. ಮೇಲೆ * ಯ ಆಯುಧವನ್ನು. ಬಳಸಿದರೂ 
ಅವು ಮೇಲಿನಿಂದ. ಕೆಳಗಿನವರೆಗೂ ಕತ್ತರಿಸಿಕೊಂಡೇ ಹೋಗುತ ತ್ತವೆ. ಆದರೆ ವಸ್ತುವಿನ 
ಮೇಲ ತ್ವದರವನ್ನು ಮುಟ್ಟದೆ ಒಳಗೆ ಮಾತ್ರ ಚುಚ್ಚು ೫_ವ-ಕತ್ತರಿಸುವ ಅನಿವಾರ್ಯತೆ 
ಇರುವಾಗ ದ ಶಾಕ್‌ ಉಪ ಪಯೋಗಕ್ಕೆ ಬರಲಾರವು ಎಂಬ ವಿಷಯವೂ 
ಸಹಜವಾಗಿದೆ. 

ಶಬ್ದವೆಂಬ ಉಪಕರಣವೂ ಅರಿವಿಗೆ ಸಾಧ'ನವಾಗಲು ಅನೇಕ 
ಪೂರ್ವಸಿದ್ಧತೆಗಳು ಬೇಕಾಗುತ್ತವೆ. ಪ್ರಯೋಗ-ಪರಂಪರೆಯ ಗ್ರಹಿಕೆ, 
ಶಬ್ಧಾ _ರ್ಥಸಂಬಂಧ ಜ್ಞಾನ, ತಾತ್ಪರ್ಯ ಜ್ಞಾನ ಆಕಾಂಕ್ಟಾ-ಸನ್ನಿಧಿಗಳು ಮೊದಲಾದ 
ಅಂಶಗಳು ಅಣಿಯಾಗಿರುವಾಗ ಮಾತ್ರ ಮು ಪ್ಬ-ವಾಕ್ಮ ತನ್ನ ಅರ್ಥವನ್ನು ಶ್ರೋತೃವಿನ 
ಮನ ಪಟಲದಲ್ಲಿ ಪ್ರತಿಬಿಂಬಿಸ ಬಹುದು ಗು ಶಬ್ದವು ಅರಿವನ್ನು 


೨೪ 
ಕೊಡುವಲ್ಲಿ ಇತರ ಕಾರಣಗಳನ್ನು ಅವಲಂಬಿಸಬಹುದು. ಆದುದರಿಂದ ಶಬ್ದವು 
ಅರಿವನ್ನು ಕೊಡುವಲ್ಲಿ ಇತರ ಕಾರಣಗಳನ್ನು ಅವಲಂಬಿಸುವದೆ ಅದಕ್ಕಿರುವ : 
ಮೊದಲ ಮಿತಿ. ಈ ಕಾರಣಸಾಮಗ್ರಿಯೆಂಬ ಮಿತಿಯನ್ನು ಗ್ರಹಿಸಿಕೊಂಡಾಗ- : 
ಸಾಮಗ್ರಿಯನ್ನು ಪರಿಷ್ಕಾರಗಳೊಂದಿಗೆ ಸಂಗ್ರಹಿಸಿಕೊಂಡಾಗ ನಮ್ಮ ಎಷ್ಟೋ 
ಗೊಂದಲಗಳು ದೂರಾಗುವ ಸಂಭವವಿದೆ. 

ಶಬ್ದಾರ್ಥಗಳ, ಬದುಕು-ಬಾಷೆಗಳ ನಡುವೆ ತೋರಿಬರುವ 
ಅಸಂಗತಿಗಳನ್ನೂ ಗೊಂದಲಗಳನ್ನೂ ಶಬ್ದದ ಮಿತಿ ಎಂದು ಮುಚ್ಚಿಹಾಕುವ 
ಪ್ರಯತ್ನವನ್ನು ಮಾಡುತ್ತಿಲ್ಲ. ಅಂದರೆ ಶಬ್ದದ ಮಿತಿಯ ಒಳಗೆ ಸಂಭವಿಸಬಹುದಾದ 
ಅಸಂಗತಿಗಳನ್ನು ಆಲೋಚಿಸುವ ಯತ್ನವನ್ನು ಮಾಡಲಾಗುತ್ತಿದೆ. 

ಭಾಷೆಯ ಗೊಂದಲಗಳನ್ನೇ ಚಿಂತನೆಯ ಸೌಲಭ್ಯಕ್ಕಾಗಿ ಎರಡು ಗಣಗಳಾಗಿ 
ವಿಂಗಡಿಸಿಕೊಳ್ಳಬಹುದು. ಕೆಲವು ಸಮಸ್ಯೆಗಳು ಭಾಷಾಪ್ರಯೋಗಕ್ಕೆ 
ಸಂಬಂಧಪಟ್ಟವು. ಮತ್ತೆ ಕೆಲವು ಶಬ್ದಾರ್ಥಗಳ ನಿರ್ವಚನಕ್ಕೆ ಸಂಬಂಧಪಟ್ಟವು. 
ಬೆಲ್ಲದ ಸಿಹಿ, ಸಕ್ಕರೆಯ ಸಿಹಿ, ಜೇನಿನ ಸಿಹಿ, ದ್ರಾಕ್ಷಿಯ ಸಿಹಿ, ಖರ್ಜೂರದ ಸಿಹಿ, 
ಹುಳಿಯ ಜೊತೆಗಿನ ಸಿಹಿ, ಕಹಿಯ ನಂತರದ ಸಿಹಿ - ಎಲ್ಲವೂ ಬೇರೆ ಬೇರೆ 
ಎಂದು ನಮ್ಮ ನಾಲಗೆಯು ಗುರುತಿಸಬಹುದಾದರೂ ಅದನ್ನು ಒಡೆದು ಆಡುವದಕ್ಕೆ 
ಶಬ್ದಗಳೆ ಇಲ್ಲ. ಇಂಥದು ಶಬ್ದದ ದೌರ್ಲಭ್ಯದಿಂದ ಉಂಟಾಗುವ ಸಮಸ್ಯೆ. ಸಿಹಿಯ 
ಅಂತರವನ್ನು ತಿಳಿಸಲೇಬೇಕಾದ ಅನಿವಾರ್ಯಸಂದರ್ಭಗಳಲ್ಲಿ ವಕ್ತ್ಯವಾದವನು 
ಹುಡುಕಿ, ತಡಕಿ ಕೈಚೆಲ್ಲುವಂತಾಗುತ್ತದೆ. ಇದರಂತೆ ಇನ್ನೊಂದು ರೀತಿಯ 
ಗೊಂದಲಗಳೂ ಒದಗುತ್ತವೆ. "ತಲೆಯಲ್ಲಿ ಬುದ್ಧಿ ಇಲ್ಲ ವೇ?" "ತಲೆಯಲ್ಲಿ ಕೂದಲು 
ಇಲ್ಲವೇ?" ಮೇಲಿನ ಎರಡು ಪ್ರಶ್ನ ವಾಕ್ಯಗಳಲ್ಲಿ "ತಲೆಯಲ್ಲಿ" ಎಂಬ ಪದವು 
ಸಮಾನವಾಗಿದೆ, ಮೊದಲ ವಾಕ್ಯದಲ್ಲಿ ತಲೆಯಲ್ಲಿ ಎಂಬ ಪದಕ್ಕೆ "ತಲೆಯ ಒಳಗಡೆ" 
ಎಂದರ್ಥ. ಎರಡನೆಯ ವಾಕ್ಯದ "ತಲೆಯಲ್ಲಿ" ಎಂಬ ಪದಕ್ಕೆ "ತಲೆಯ 
ಮೇಲ್ಪದರದಲ್ಲಿ” ಎಂದರ್ಥ. ಈ ವಿವೇಚನೆ ಮನಸ್ಸಿಗೆ ಬರುವವರೆಗೆ ಇಲ್ಲಿ 
ಗೊಂದಲವು ಇದ್ದೇ ಇರುತ್ತದೆ. ಇದು ಶಬ್ದದ ಅಭಾವದಿಂದ ಆದ ಗೊಂದಲವಲ್ಲ. 
ಶಬ್ದದ ಕೊರತೆಯಿಂದ ಆದ ಗೊಂದಲ. ಇದನ್ನು ನೀಗಿಸಲು ತಲೆಯಲ್ಲಿ ಎಂಬ 
ಪದದ ಬದಲಾಗಿ "ತಲೆಯ ಒಳಗೆ" ಮತ್ತು "ತಲೆಯ ಮೇಲೆ" ಎಂದು 
ಶಬ್ದಪ್ರಯೋಗವನ್ನು ಮಾಡಬಹುದು. ಆದರೆ ಇಷ್ಟರಿಂದಲೆ ಇಂಥ ಗೊಂದಲಗಳು 
ಮುಗಿಯುವುದಿಲ್ಲ. "ತಲೆಯ ಮೇಲೆ ಕೂದಲಿದೆ" "ತಲೆಯ ಮೇಲೆ ದೀಪ 
ಉರಿಯುತ್ತಿದೆ". ಎಂಬ ಈ ವಾಕ್ಯಗಳಲ್ಲಿ "ಮೇಲೆ" ಶಬ್ದಾರ್ಥದ ಅಸ್ಪಷ್ಟತೆ ಇದ್ದೇ 


೨೫ 


ಇದೆ. ಲಿಂಗ ಸ್ತ ರೂಪ ನಿರ್ಣಯ, ವಚನ ನಿರ್ಣಯ ಮತ್ತು ಅವುಗಳ ಅನ್ತ ಯದ 
ಕ್ಲೇಶಗಳು ಎರಡನೆಯ ಗುಂಪಿಗೆ ಸೇರುತ್ತವೆ. ಮೊದಲನೆ ವರ್ಗದ ಗೊಂದಲಗಳನ್ನು 
ದೇಶೀಭಾಷಿಕರು ಹೇಗೆ ಪರಿಹರಿಸಿಕೊಳ್ಳುತ್ತಾರೆ ಎಂಬುದು ಕುತೂಹಲಕರವಾದ 
ಸಂಗತಿ! 

ಇಷ್ಟು ಹೊತ್ತು ಅಡುಗೆ ಮನೆಯನ್ನು ಜೋಡಿಸಿಕೊಂಡಿದ್ದೇ ಆಯಿತು. 
ಇನ್ನು ಅಡುಗೆ ಮಾಡುವತ್ತ ಗಮನ ಹರಿಸೋಣ. 

ಲಿಂಗ ಎಂದರೇನು? ಭಾಷಿಕ ಲಿಂಗ ಮತ್ತು ಜೈ ವಿಕಲಿಂಗಗಳ ಸಂಗತಿ 
ಏನು? ಅವು ಒಂದೋ, ಬೇರೆಯೋ? ಶಬ್ದಲಿಂಗವು ಬೇರೆ ಎಂದಾದರೆ 
ವಾಕ್ಯಾರ್ಥದಲ್ಲಿ ಅದರ ಉಪಯೋಗ ಏನು? "ಶಬ್ದವು ಅರ್ಥದ ಲಿಂಗವನ್ನು 
ಉಲ್ಲೆ ಇಸಾಕ ಅನಿವಾರ್ಯವೇ ? ಅರ್ಥದಲ್ಲಿ ಲಿಂಗವು ನಿಯತವಾಗಿದ್ದ ರೂ 
ವಾಚಕವಾದ ಶಬ್ದ ದಲ್ಲಿ ಎರಡು-ಮೂರು ಲಿಂಗಗಳ ಪ್ರಸಕ್ತಿ ಯಾಕೆ- ಹೇಗೆ? ದ 
ಇತ್ಯಾದಿ ಜಿಜ್ಞಾ; ಸೆಗಳನ್ನು ಮನಸ್ಸಿನಲ್ಲಿ ಇಟ್ಟು ಕೊಡ್‌ ಲಿಂಗಪರಿಕಲ್ಪನೆಯನ್ನು 
ಹೀರಾ. 

ಲಿಂಗದ ಗೊಂದಲ ಎಲ್ಲ ಭಾಷೆಗಳಲ್ಲೂ ಇದ್ದ ಂತೆ ಕಾಣುತ್ತದೆ. ಒಂದೊಂದು 
ಭಾಷೆಯಲ್ಲಿ ಒಂದೊಂದು ರೀತಿಯ ಗೊಂದಲ. ಆದರೆ ಈ ಗೊಂದಲಗಳು 
ಹುಟ್ಟುತ್ತಿರುವದು ನಿರ್ವಚನದ ಸಮಸ್ಯೆಯಿಂದ. ಹಿಂದೀ ಭಾಷೆಯಲ್ಲಿ ಎರಡೇ 
ಲಿಂಗಗಳು, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಎಲ್ಲ ಶಬ್ದ ಗಳು ಈ ಎರಡು 
ಗುಂಪುಗಳಲ್ಲಿ ರ ಸೇರಿಕೊಳ್ಳಬೇಕು. ಹಿಂದಿ ಮಾತ 'ಭಾಷೆಯಾದವರಿಗೆ ಪ್ರ 
ವಿಷಯದಲ್ಲಿ 'ಸೊಂದಲವುಂಟಾಗಲಿಕ್ಕಿಲ್ಲ. ಆದರೆ ಕನ್ನಡ ಭಾಷೆಯನ್ನು ಮಾತಾಡುವ 
ನಮಗೆ ಕನ್ನಡಭಾಷೆಯ ಗ್ರಹಿಕೆಯ ಜೊತೆಯಲ್ಲಿ ಯೇ ಅಭ್ಯಾಸವಾದ ಪುಲ್ಲಿಂಗ, 
ಸ್ತ್ರೀಲಿಂಗ, ನಪುಂಸಕಲಿಂಗಗಳೆಂಬ ತ್ರಿಲಿಂಗವ್ಯವಸ್ಥೆಯ ಗ್ರಹಿಕೆಯು ಗೊಂದಲವನ್ನು 
ಹುಟ್ಟಿಸುತ್ತದೆ. ಮೂರು ಲಿಂಗಗಳಲ್ಲಿ ಸೇರಿಕೊಳ್ಳಬಹುದಾದ ಪದಗಳನ್ನು ಎರಡು 
ಲಿಂಗಗಳ ಗುಂಪುಗಳಲ್ಲಿ ಘಟಕಗೊಳಿಸುವದು ಹೇಗೆ? ಹಾಗೆ ಘಟಕಗೊಳ್ಳುವಾಗ 
"ಆವಾಜ್‌, ಕಲಮ್‌..." ಮೊದಲಾದ ಶಬ್ದಗಳು ಸ್ಕೀಲಿಂಗವೇ ಯಾಕಾಗಬೇಕು? 
"ಜಗತ್ತನ್ನೆ ಚೇತನ ಮತ್ತು ಅಚೇತನ ಎಂದು ವಿಭಾಗ ಮಾಡಿ, ಚೇತನರನ್ನೂ 
ಮನುಷ್ಯ ಮತ್ತು ಮನುಷ್ಯೇತರ ಎಂದು ವಿಂಗಡಿಸಿ, ಮನುಷ್ಯರಲ್ಲಿ ಗಂಡಸರು ಪಲ್ಲಿ 01; 
ರಟ ಉಳಿದ ಮನುಷ್ಯೇತರ ಚೇತನರೂ, ಅಚೇತನ ವಸ್ತು ಗಳೂ 
ಡಿ ಕಾ ಕನ್ನಡ ಭಾಷೆಯ ಲಿಂಗ ನಿರ್ವಚನವನ್ನು ಹಿಂದೀ ಲಿಂಗ 

ಸ ೦ದಿಸುವದು ಹೇಗೆ? ಇತ್ಯಾದಿ. ಹೀಗೆ ಈ ಸಮಸ್ಯೆಯನ್ನು 


ಆ 


ಮುಂದುವರಿಸಿದರೆ ಆಯಾ ಭಾಷೆಯ ಲಿಂಗಪರಿಭಾಷೆಗಳು ಹೇಗೆ ಸರಿಯಾಗುತ್ತವೆ 
ಎನ್ನುವ ಕ್ಲೇಶವೂ ಎದುರಾಗುತ್ತದೆ. ಇಲ್ಲಿ ಸಾವಧಾನವಾಗಿ ಆಲೋಚಿಸಬೇಕಾದ 
ಸಂಗತಿಯಿದೆ. ದೇಶೀ ಭಾಷಿಕರು ತಮ್ಮ ಭಾಷೆಯಲ್ಲಿ ಶೀಲ (ಸಂಸ್ಕಾರ--ಅಭ್ಯಾಸ) 
ದಿಂದ ಪಳಗುತ್ತಾರೆ. ಆದರೆ ಅನ್ಯಭಾಷಿಕರು ಆ ಭಾಷೆಯನ್ನು ಕಲಿಯುವದು ನಿರ್ವಚನ 
ಮತ್ತು ಸಮೀಕರಣದ ತಂತ್ರಗಳಿಂದ. ಅವರು ಹೊಸ ಭಾಷೆಯನ್ನು ಕಲಿಯುವ 
ಪ್ರತಿ ಹೆಜ್ಜೆಯಲ್ಲಿ ತಮ್ಮ ಮಾತೃಭಾಷೆಯ ಗ್ರಹಿಕೆಯನ್ನು ಅವಲಂಬಿಸಬೇಕಾಗಿದೆ. 
ಆಗ ಹುಟ್ಟುವ ಗೊಂದಲವೇ ಭಾಷಾ ಪ್ರಯೋಗದವರೆಗೂ ಕಾಡುತ್ತಿರುತ್ತದೆ. 

ಕನ್ನಡದ ಒಂದು ಉದಾಹರಣೆಯನ್ನು ನೋಡೋಣ. "ಹುಡುಗನು 
ಹಾಡುತ್ತಾನೆ". "ಹುಡುಗಿಯು ಹಾಡುತ್ತಾಳೆ". ಮೊದಲ ವಾಕ್ಯದಲ್ಲಿ ಹುಡುಗ 
ಗಂಡಾದುದರಿಂದ "ನು' ಎಂಬ ಪುಲ್ಲಿಂಗದ ಪ್ರತ್ಯಯವು ಬಂದಿದೆ. ಎರಡನೆ 
ವಾಕ್ಯದಲ್ಲಿ ಹುಡುಗಿಯು ಹೆಣ್ಣಾಗಿರುವದರಿಂದ ಸ್ತೀಲಿಂಗವನ್ನು ತಿಳಿಸುವ "ಯು" 
ಎಂಬ ಪ್ರತ್ಯಯವು ಬಂದಿದೆ. ಇದೇನೋ ಸರಿ. "ನು' ಮತ್ತು "ಯು' ಪ್ರತ್ಯಯಗಳು 
ಪುಲ್ಲಿಂಗ-ಸ್ತೀಲಿಂಗಗಳನ್ನು ತಿಳಿಸಿಯಾಯ್ತು. ಪುನಃ ಕ್ರಿಯಾಪದದ ಮೇಲೆ 
"ತ್ತಾನೆ" ಮತ್ತು "ತ್ತಾಳೆ" ಎಂಬ ಪ್ರತ್ಯಯಗಳಿಂದ ಅದೇ ಪುಲ್ಲಿಂಗ- 
ಸ್ತ್ರೀಲಿಂಗಗಳನ್ನು ಯಾಕೆ ನೆನಪಿಸಬೇಕು? ನಾಮಪದದ ಮೇಲಿನ ಪ್ರತ್ಯಯವೇ 
ಲಿಂಗವನ್ನು ತಿಳಿಸುವಂತಿದ್ದರೆ ಕ್ರಿಯಾಪದದಲ್ಲಿರುವ ಲಿಂಗ ಪ್ರತ್ಯಯವು 
ವ್ಯರ್ಥವಾಗುವದಿಲ್ಲವೇ? 

ಹೀಗೆ ಲಿಂಗವ್ಯವಸ್ಥೆ ಯ ಗೊಂದಲಗಳು ಒಂದಾದ ಮೇಲೊಂದರಂತೆ ಧಾವಿಸಿ 
ಬರುತ್ತವೆ. 

ಲಿಂಗ ಎಂಬ ಸಂಸ್ಕೃತ ಶಬ್ದಕ್ಕೆ ಎರಡು ಪ್ರಮುಖವಾದ ಅರ್ಥಗಳಿವೆ. 
ಲಿಂಗ ಎಂದರೆ ಹೇತು ಅಥವಾ ಜನಕ. ಲಿಂಗ ಎಂದರೆ ಜ್ಞಾಪಕ. ಲಿಂಗಪರಿಕಲ್ಪನೆಯ 
ನಮ್ಮ ಮನನದಲ್ಲಿ ಈ ಎರಡೂ ಅರ್ಥಗಳು ಪ್ರಸಕ್ತವಾಗುತ್ತವೆ. ಹುಡುಗ ಎಂಬ 
ಶಬ್ದ ಪುಲ್ಲಿಂಗ. ಏಕೆಂದರೆ ಈ ಶಬ್ದ ನೆನಪಿಸುವ ಯುವಾವಸ್ಥೆಗೆ ಇನ್ನೂ ಬರದ 
ವ್ಯಕ್ತಿ ಗಂಡು (ಪುಮಾನ್‌). ಆ ವ್ಯಕ್ತಿಯಲ್ಲಿ ಪುಂಸ್ತ್ವ ಇದೆ. ಅದನ್ನು ಜ್ಞಾಪಿಸುವ 
"ಹುಡುಗ' ಶಬ್ದದಲ್ಲಿ ಪುಲ್ಲಿಂಗವಿದೆ. ಇದರಂತೆ "ಹುಡುಗಿ' ಎಂಬ ಪದ ಸ್ತ್ರೀಲಿಂಗ. 
ಅದು ನೆನಪಿಗೆ ತಂದು ಕೊಡುವ ವ್ಯಕ್ತಿ ಸ್ತ್ರೀ, ಅವಳಲ್ಲಿ ಸ್ತ್ರ ತ್ವವಿದೆ. ವಾಚಕಪದದಲ್ಲಿ 
ಸ್ಲೀಲಿಂಗವಿದೆ. ಇಂಥ ಹಲವಾರು ಉದಾಹರಣೆಗಳನ್ನು ಗಮನಿಸಿದರೆ ಅರ್ಥದಲ್ಲಿ 
ಚಾ ಲಿಂಗ ಜನಕತ,ರೂಪವಾಗಿಂಯೂ ಶಬ್ದದಲ್ಲಿ ಇರುವ ಲಿಂಗ 
ಜ್ಲಾಪಕತ್ವರೂಪವಾಗಿಯೂ ಇರುತ್ತದೆ ಎಂಬ ವಿಷಯ ಖಚಿತವಾಗುತ್ತದೆ. 


ಪಿಡಿ 


ಹುಟ್ಟುವ ಮಗುವಿಗೆ ತಂದೆತಾಯಿಗಳಿಬ್ಬರೂ ಜನಕರೇ-ಕಾರಣರೇ. ಆದರೆ 
ತಂದೆ ಗಂಡುಸಾಗಿ ಕಾರಣ. ತಾಯಿ ಹೆಂಗಸಾಗಿ ಕಾರಣ. ಅವರವರ ಪುಂಸ್ಕ್ವ 
ಮತ್ತು ಸಿ ೇತ್ತಗಳನ್ನು ಗುರುತಿಸುವ ಚಿಹ್ನಗಳು ಹೀಗಿವೆ, 

ಎ ೨) ವ 

ಸ್ತನಕೇಶವತೀ ಸ್ತ್ರೀ ಸ್ಯಾತ್‌ ಲೋಮಶಃ ಪುರುಷಃ ಸ್ಮೃತಃ ! 

ಉಭಯೋರಂತರಂ ಯಚ್ಚ ತದಭಾವೇ ನಪುಂಸಕಮ್‌ ॥ 

ವೊಲೆ-ತಲೆಗೂದಲು ಇದ್ದ ವಳು ಹೆಣ್ಣು ಮೈರೊಣೆ ಇದ್ದ ವನು ಗಂಡು. 

ಇವಿಲ್ಲದಿದ್ದರೂ ಇವುಗಳನ್ನು ಹೋಲುವುದು ನಪುಂಸಕ. 


ಇದು ಸ್ಥೂಲವಾದ ವಿವರಣೆ ಮಾತ್ರ. ಮನುಷ್ಯರಲ್ಲಿ ಈ ಸ್ವರೂಪಗಳು 
ಹದಿನಾರು ಹದಿನೆಂಟು ವರ್ಷಗಳ ನಂತರ ಕಂಡು ಬರುವದಾದರೂ ಅವುಗಳ 
ನಿರೀಕ್ಷೆಯ ಮುಂಧೋರಣೆ(ಭಾವಿಗತಿ)ಯಿಂದ ಚಿಕ್ಕ ಮಕ್ಕಳನ್ನೂ "ಇವನು', "ಇವಳು' 
ಮುಂತಾಗಿ ಪುಲ್ಲಿಂಗ-ಸ್ಟ್ರೀಲಿಂಗ ಶಬ್ದಗಳಿಂದಲೇ ಉಲ್ಲೇಖಿಸುತ್ತೇವೆ. ಆದುದರಿಂದ 
ಲಿಂಗದ ನಿರ್ವಚನವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಸಾಗಬೇಕಾಗುತ್ತದೆ. 
ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ, ಪಶು-ಪಕ್ಷಿಗಳಲ್ಲಿ, ಕ್ರಿಮಿ-ಕೀಟಗಳಲ್ಲಿ ಗಂಡು- 
ಹೆಣ್ಣು ಎಂಬ ವ್ಯವಸ್ಥೆಯು ಶಾರೀರಿಕ ಲಿಂಗಾಂಗಗಳ ಸನ್ನಿವೇಶದಿಂದ 
ನಿರ್ಣಯವಾಗತಕ್ಕದ್ದಲ್ಲ. ಆದುದರಿಂದ ಪುಂಸ್ತ್ವ ಎಂದರೆ ಜನನಯೋಗ್ಯತೆ 
ಎಂದೂ, ಸ್ತ್ರೀತ್ವ ಎಂದರೆ ಪ್ರಸವಯೋಗ್ಯತೆ ಎಂದೂ, ಅವೆರಡೂ ಇಲ್ಲದ ವಸ್ತು 
ನಪುಂಸಕ ಎಂದೂ ಪರಿಷ್ಕರಿಸಿಕೊಳ್ಳಬೇಕಾಗುತ್ತದೆ. ಈ ಪರ್ವದಲ್ಲಿ ಸಾಕಷ್ಟು 
ಗೊಂದಲಗಳು ಒದಗುತ್ತವೆ. ನಿರ್ಜೀವ ವಸ್ತುಗಳಾದ ಮಡಕೆ, ಬಟ್ಟೆ ಮೊದಲಾದ 
ಅರ್ಥಗಳನ್ನು ತಿಳಿಸುವ ಘಟ-ಪಟ ಮುಂತಾದ ಶಬ್ದಗಳು ಪುಲ್ಲಿಂಗ- 
ಸ್ವೀಲಿಂಗಗಳಾಗಿ ಪ್ರಯುಕ್ತವಾಗುವದು ಹೇಗೆ ಸರಿ? ಸ್ವೀತ್ವ-ಪುರುಷತ್ವಗಳಿಲ್ಲದ 
ಗುಣವಾಚಕ ಶಬ್ದಗಳಿಗೆ ಆ ಲಿಂಗಪ್ರತ್ಯಯಗಳು ಏಕೆ ವಿಹಿತವಾದವು? ಒಂದೇ 
ಅರ್ಥವನ್ನು ಕೊಡುವ ಪರ್ಯಾಯ ಪದಗಳು ಬೇರೆ ಬೇರೆ ಲಿಂಗಗಳಲ್ಲಿ ಇರುವದು 
ಹೇಗೆ ಸರಿ? ಉದಾಹರಣೆಗೆ ಹೆಂಡತಿಯನ್ನು ಹೇಳುವ ಭಾರ್ಯಾಶಬ್ಬ ಸ್ತೀಲಿಂಗ, 
ಕಲತ್ರಶಬ್ದ ನಪುಂಸಕಲಿಂಗ, ದಾರಶಬ್ದ ಪುಲ್ಲಿಂಗ. ಕೆಲವು ಶಬ್ದಗಳು ಪುಂನೆಪುಂಸಕ, 


ಇ 


ಸ್ವೀನಪುಂಸಕ, ಪುಂಸ್ಹೀ, ಹೀಗೆ ದ್ವಿಲಿಂಗಗಳು ಆಗುವದನ್ನು ಹೇಗೆ 


ಗಾತ 
ಸಮರ್ಥಿಸುವದು? ಇತ್ಯಾದಿ... 

ಈ ಪ್ರಶ್ನೆಗಳನ್ನು ಆಲೋಚಿಸುವ ಮೊದಲು ಈ ವಿಷಯವನ್ನು ಇನ್ನೊಂದು 
ಮುಖದಿಂದ ನೋಡೋಣ. 


೨೮ 


ಜಗತ್ತಿನ ವಿವಿಧವೂ, ವಿಚಿತ್ರವೂ ಆದ ವಿಕಾಸದಲ್ಲಿ ಎರಡು ಪ್ರಕ್ರಿಯೆಗಳು 
ಪ್ರಮುಖವಾಗಿವೆ. ಅವು ಸೃಷ್ಟಿ ಮತ್ತು ರಚನೆ. ಸೃ ಷ್ಟಿ ಜೀವಿಗಳ ಸಂತತಿ. ರಚನೆ 
ಜಡವಸ್ತುಗಳ ನಿರ್ಮಾಣ. ಮನುಷ್ಯ, ಮೃಗ, ಜಾ. ಪಕ್ಷಿ ಮೊದಲಾದ ೮೪ 
ಲಕ್ಬಜೀವರಾಶಿಗಳು ತಮ್ಮ ಸಂತತಿಯನ್ನು ಮುಂದುವರಿಸಿಕೊಂಡು ಬರುತ್ತಿವೆ. 
ಈ ಚೇತನ ಸೃಷ್ಟಿ ಜಡ-ಚೇತನಗಳ ನಿಕಟವಾದ ಸಂಬಂಧದಿಂದ ಮಾತ್ರ 
ಸಾಧ್ಯವಾಗುತ್ತಿದೆ. ಜಡವಸ್ತುವಿನ ನಿರ್ಮಾಣ ಎಂಬ ರಚನೆಯಲ್ಲಿಯೂ ಚೇತನವೂ 
ಪಾಲ್ಗೊ ಳ್ಳುತ್ತದೆ. ಆದರೆ ಅದು ನಿಮಿತ್ತ ಮಾತ್ರವಾಗಿರುವದರಿಂದ ಕಾರ್ಯದ ಹೊರಗೆ 
ಇರುತ್ತದೆ. ಮಣ್ಣಿನಿಂದ ಉತ್ಪನ್ನವಾಗುವ ಮಡಕೆ ಮಣ್ಣಿನ ರಚನೆ. ನೂಲುಗಳಿಂದ 
ತಯಾರಾಗುವ ಬಟ್ಟೆ ನೂಲಿನ ರಚನೆ. ಮಣ್ಣು ಮಡಕೆಯಾಗಲು ಕುಂಬಾರ ಬೇಕು. 
ನೂಲು ಬಟ್ಟೆಯಾಗಲು ನೇಕಾರ ಬೇಕು. ಆದರೆ ಅವರು ಆ ಕಾರ್ಯಗಳ ಜೊತೆಗೆ 
ಸೇರಿಕೊಳ್ಳುವದಿಲ್ಲ. ಮಗು ಹುಟ್ಟಿದರೆ. ಕರು ಹುಟ್ಟಿದರೆ, ಬೀಜ ಮೊಳೆತರೆ ಸೃಷ್ಟಿ. 
ಹುಲ್ಲು ಚಾಪೆಯಾದರೆ, ಮರ ಮೇಜಾದರೆ ರಚನೆ. ಇಂಥ ಅಸಂಖ್ಯ ಸಂಖ್ಯೆಯ 
ಸೃಷ್ಟಿ-ರಚನೆಗಳಿಂದ ಪ್ರಪಂಚ ತುಂಬಿಕೊಳ್ಳುತ್ತಿದೆ. ಇಂಥ ಸೃಷ್ಟಿ ಪ್ರಕ್ರಿಯೆಯಲ್ಲಿ 
ಲಿಂಗ ಅನಿವಾರ್ಯವಾಗಿ ಪ್ರಸಕ್ತವಾಗುತ್ತಿರುತ್ತದೆ. ಆದರೆ ಅಚೇತನರಚನೆಯಲ್ಲಿ 
ಲಿಂಗರಹಿತವಾದ ಕಾರ್ಯಕಾರಣಸಂಬಂಧ ಮಾತ್ರ ಸ್ಥಿ ತವಾಗುತ್ತದೆ. ಕುಂಬಾರನಿಗೆ 
ಮಗು ಹುಟ್ಟುವಾಗ ಲಿಂಗ ಸಂಬಂಧವಿದ್ದರೂ, ಅವನು ಮಡಕೆಯನ್ನು ಮಾಡುವಾಗ 
ಅದು ಅಗತ್ಯವಿಲ್ಲ. ಅಂದರೆ ಮಡಕೆಯನ್ನು ಗಂಡಾಗಿ ಮಾಡಿದನೋ, ಹೆಣ್ಣಾ ಗಿ 
ಮಾಡಿದನೋ ಎಂಬುದು ವಿಷಯವೇ ಅಲ್ಲ. ವಿಶ್ವದ ಒಳಗೆ ಕಾರ್ಯಕಾರಣ 
ಪ್ರಕ್ರಿಯೆಯು ಓತಪ್ರೋತವಾಗಿ ಸೇರಿಕೊಂಡಿರುವಾಗ ವಿಶ್ವವನ್ನು ಆಲೋಚಿಸುವ 
ಮನಸ್ಸು ಕಾರ್ಯಕಾರಣಭಾವವನ್ನೂ, ಲಿಂಗ-ಲಿಂಗಸಂಬಂದಧ'ವನ್ನೂ 
ಪರಿಶೀಲಿಸಿಬೇಕಾಗುತ್ತದೆ. ಹೀಗೆ ವಿಶ್ವದ ಗ್ರಹಿಕೆಯಲ್ಲಿ ಕಾರ್ಯಕಾರಣಭಾವ ಮತ್ತು 
ಲಿಂಗ ಗ್ರಹಿಕೆಗಳು ಘಟಕವಾದ ಮೇಲೆ ಶಬ್ದ ಅಥವಾ ಭಾಷೆ ಇವುಗಳನ್ನು 
ಉಲ್ಲೇಖಿಸುವದು ಅಪರಿಹಾರ್ಯ. ಆದರೆ ಭಾಷೆಯು ಲಿಂಗವನ್ನು ಉಲ್ಲೇಖಿಸುವ 
ವಿದಿವಿಧಾನಗಳು ಆಯಾ ಭಾಷಿಕಸಮುದಾಯದ ಶೀಲಸ _ಭಾವಗಳನ್ನು 
ಅನುಸರಿಸುತ್ತದೆ. 

ಭಾರತ ದೇಶದ ಸೃಷ್ಟಿಚಿಂತನ ಪ್ರಾಚೀನಕಾಲದಿಂದಲೂ ಸ್ತ್ರೀ- 
ಪುರುಷಸಂಬಂಧವನ್ನು ಆಧಾರವಾಗಿ ಇಟ್ಟು ಜ್‌ ಬೆಳೆದು ಬಂದಿರುವಂತೆ 
ತೋರುತ್ತದೆ. ವೇದ, ಸ್ಮೃತಿ, ಪುರಾಣಗಳಲ್ಲಿ ಇದನ್ನು ಸಮರ್ಥಿಸುವ ಅನೇಕ 
ವಾಕ್ಯಗಳನ್ನು ಕಾಣಬಹುದು. ತೈತ್ತಿರೀಯ ಶಾಖೆಯ ಅರುಣಪ್ರಶ್ನದಲ್ಲಿ ಜಗತ್ತನ್ನು 


ಪಿ 


ಸೃಷ್ಟಿ ಮಾಡಿದ ಬ್ರಹ್ಮ ತನ್ನನ್ನು ತಾನೆ ನಿರ್ವಚನ ಮಾಡುವ ಸಂದರ್ಭದ ಮಾತಿದು,- 
"ನಪುಂಸಕಂ ಪುಮಾನ್‌ ಸ್ತ ಸ್ಮ ನಾನೇ ನಪುಂಸಕನೂ, ಗಂಡೂ, ಹೆಣ್ಣೂ 
ಆಗಿದ್ದೇನೆ. ಇದರ ಆಶಯವನ್ನು ಸ್ಫುಟಗೊಳಿಸುವಂತೆ ಮನು ಜಗತ್‌-ಸೃಷ್ಟಿಯನ್ನು 
ವಿವರಿಸುವ ಪ್ರಸಂಗದಲ್ಲಿ ಹೀಗೆ ಹೇಳಿದ್ದಾನೆ, 


ದ್ವಿಧಾ ಕೃತ್ವಾತ್ಮನೋ ೇಹಮರ್ಧೇನ ಪುರುಷೋಭವತ್‌ ! 
ಅರ್ಧೇನ ನಾರೀ ತಸ್ಯಾಂ ಸ ವಿರಾಜಮಸೃ ಜತ್‌ ಪ್ರಭುಃ !! 


ತಾನೆ ಎಡಭಾಗದಿಂದ ಹೆಣ್ಣಾಗಿ, ಬಲಭಾಗದಿಂದ ಗಂಡಾಗಿ ಅರ್ಧನಾರೀಶ್ವರ 
ಎಂಬ ರೂಪದ ಮೂಲಕ ಇಟ್ಟ ಸೃಷ್ಟಿಯ ಮೊದಲ ಹೆಜ್ಜೆಯನ್ನು ಪುರಾಣಗಳು 
ವಿಸ್ತೃತವಾಗಿ ವರ್ಣಿಸಿವೆ. ಈ ರೀತಿಯಿಂದ ಸ್ತಿ! ತ್ವ-ಪುರುಷತ್ವಗಳ ಪರಿಕಲ್ಪನೆಯು 
ವೈದಿಕಚಿಂತನೆಯ ಜೊತೆಜೊತೆಯಲ್ಲಿಯೇ ಬೆಳೆಯುತ್ತ ಎಲ್ಲ ಕ್ಷೇತ್ರಗಳನ್ನು 
ವ್ಯಾಪಿಸಿರುವಂತೆ ತೋರುತ್ತದೆ. 

ಸ್ವೀತ್ವ, ಪುಂಸ್ಕ್ವ, ನಪುಂಸಕತ್ತಗಳು ಮೊದಮೊದಲು ಅರ್ಥಲಿಂಗಗಳು 
ಅಂದರೆ ಅವಯವಗಳಿಂದ ಸೂಚಿತವಾಗುವ ಜನಕ ಶಕ್ತಿ ಎಂದು ಗ್ರಹಿಸಲ್ಪಟ್ಟರೂ 
ಕಾಲಕ್ರಮೇಣ ಅವು ಪದಾರ್ಥಗಳ ವರ್ಗೀಕರಣದ, ತನ್ಮೂಲಕ ಆಯ್ಕೆಯ 
ಮಾನದಂಡ(60816)ಗಳಾಗಿ ಪರಿಗಣಿಸಲ್ಪಟ್ಟವು. ಶಿಲ್ಪಶಾಸ್ತ್ರದಲ್ಲಿ ಮೂರ್ತಿಗಳ 
ಮೂಲ ಪ್ರಕೃತಿಯಾದ ಶಿಲೆಯನ್ನು ಪುಂಶಿಲಾ, ಸ್ತ್ರೀಶಿಲಾ, ನಪುಂಸಕಶಿಲಾ ಎಂದು 
ವರ್ಗೀಕರಿಸುತ್ತಾರೆ. ಇದೇ ರೀತಿ ಯಜ್ಞಭೂಮಿಯನ್ನು ಯಜ್ಞಪಾತ್ರಗಳನ್ನು ದರ್ಭೆ 
ಮುಂತಾದವುಗಳನ್ನು ಸ್ವೀ-ಪುಂ-ನಮಂಸಕಗಳಾಗಿ ವಿಂಗಡಿಸುತ್ತಾರೆ. ಇದರಿಂದ 
ಅಚೇತನ, ಚೇತನ ವಸ್ತುಗಳ ವರ್ಗೀಕರಣದ ಮಾನದಂಡವಾಗಿಯೂ ಲಿಂಗಗಳನ್ನು 
ಬಳಸಬಹುದು ಎಂದು ದೃಢವಾಗುತ್ತದೆ. ಇದರಿಂದ ಜನಕತ್ವಯೋಗ್ಯತೆಯ 
ಸಂಬಂಧವಿಲ್ಲದ ನಮಂಸಕವನ್ನು ಲಿಂಗ ಎಂದು ಅಂಗೀಕರಿಸುವುದು ಹೇಗೆ? ಎಂಬ 
ಪ್ರಶ್ನೆಯನ್ನು ಆಂಶಿಕವಾಗಿ ಉತ್ತರಿಸಿದಂತಾತು. 

ಈ ಹಿನ್ನೆಲೆಯಲ್ಲಿ ನೋಡಿದರೆ ಭಾರತದೇಶದಲ್ಲಿ ಅರ್ಥಲಿಂಗವನ್ನು 
ಪ್ರಕೃತಿಯಿಂದಾಗಲೀ, ಪ್ರತ್ಯಯದಿಂದಾಗಲೀ ಉಲ್ಲೇಖಿಸದಿರುವ ಭಾಷೆಗಳು 
ಹುಟ್ಟಿಬರಲು ಸಾಧ್ಯ ಇಲ್ಲ. ಹಲವರು ಗಮನಿಸಿದಂತೆ ಇಂಗ್ಲೀಷ್‌ ಭಾಷೆಯಲ್ಲಿ 
ಲಿಂಗ (8೮€೧60£) ಇಲ್ಲ. ಇಂಗ್ಲೀಷ್‌ ಭಾಷೆ ಲಿಂಗವನ್ನು ಉಲ್ಲೇಖಿಸದೆ ಇರುವ 
ಭಾಷೆ. ಈ ಮಾತಿನ ಅರ್ಥ ಇಷ್ಟೆ! ಇಂಗ್ಲೀಷ್‌ ಭಾಷಿಕರಿಗೆ ಲಿಂಗ ಗೊತ್ತಿಲ್ಲ 
ಅಥವಾ ಅವರು ಅದನ್ನು ನೆನಪಿಸಿ ೂಳ್ಳುವದಿಲ್ಲ ಎಂದು ಗ್ರಹಿಸಬಾರದು. ಲಿಂಗವನ್ನು 


೩೦ 


ನೆನಪಿಸುವ ಪ್ರತ್ಯಯವನ್ನು ಆ ಭಾಷೆ ಬಳಸುತ್ತಿಲ್ಲ ಎಂದು ಗ್ರಹಿಸಬೇಕು. ೦೦೪ 
ಎಂದರೆ ಆಕಳು, 0೫ ಬತೆದರೆ ಎತ್ತು. ಇಂಗ್ಲೆ ಂಡಿನಲ್ಲೂ ಆಕಳು ಹೆಣ್ಣೇ, ಎತ್ತು 
ಗಂಡೇ. ಆದರೆ ಆ ಪದಗಳೇ ಸಿ ಸ್ತ್ರೀತ್ವ -ಪುಂಸ್ತ _ಗಳನ್ನು ತಿಳಿಸುತಿ ರುವದರಿಂದ 
ಪತ್ತೆ ಬೀಕವಾಗಿ ಅವುಗಳನ್ನು ಉಲ್ಲೆ ಸ್ಲೀಖಿಸುವ ಪ್ರತ್ಯಯಗಳು ಆ ಭಾಷೆಯಲ್ಲಿಲ್ಲ. 
ಪ ಅಥವಾ ಸತು ಅರ್ಥದ ಲಿಂಗವನ್ನು ತಿಳಿಸದಿರುವಾಗ ಆ ಪದಗಳ 
ಹಿಂದೆ ೧೮ ಅಥವಾ 50೮ ಎಂಬ ಉಪ ಪದಗಳನ್ನು ಸೆ ುವ ವ್ಯವಸ್ಥೆ ಅಲ್ಲಿದೆ. 
ಸಂಸ್ಥ ತ ಭಾಷೆಯಲ್ಲಿ ಲಿಂಗನಿರ್ವಚನ. ಮತ್ತು ಕೆ ಕ್ಲೇಶ ಗಳನ್ನು 
ಭಾಷ್ಯ ಮಾಸಾ ಪತಂಜಲಿಗಳು ಗಮನಿಸಿ ನಿರ್ಣಯಗಳನ್ನು ಕೊಟ್ಟಿ ದ್ದಾರೆ. ಕ್ಷೆ 
ನಿರ್ಣಯಗಳು ಎಂದರೆ ವ್ಯಾಕರಣ ಶಾಸ್ತ್ರದ ಸಿದ್ಧಾಂತಗಳು. ಕಪ್ಪ ಅವರ 
ಮಹಾಭಾಷ್ಯ ಗ್ರಂಥದಲ್ಲಿ ಅಲ್ಲಲ್ಲಿ ನಿರೂಪಿಸಲ್ಪಟ್ಟಿವೆ. ಅವುಗಳನ್ನು ಸಂಕಲಿಸಿ 
ಭತೃ ಜು ತನ್ನ ವಾಕ್ಯ ಪದೀಯ ಗ್ರಂಥದಲ್ಲಿ ಉಪ ಪತ್ತಿಗಳನ್ನು ನೀಡಿ 
ಪ್ರತಿಪಾದಿಸಿದ್ದಾನೆ. ಬೇರೆ ಬೇರೆ ದಾರ್ಶನಿಕ ಸಿದ್ಧಾಂತಗಳ ಹಿನ್ನೆಲೆಯುಳ್ಳ 
ಲಿಂಗನಿರ್ವಹಣೆಯ ಏಳು ಕಲ್ಪ ಗಳನ್ನು ಉದಾಹರಿಸಿದ್ದಾನೆ. ಕಲ್ಪ ಎಂದರೆ ಪ್ರಕಾರ 
ಆ ಏಳೂ ಕಲ್ಪಗಳಲ್ಲಿ ಲಿಂಗದ ವಿಷಯದಲ್ಲಿರುವ ಆಕ್ಟೇಪಗಳಿಗೆ ಪರಿಹಾರವನ್ನು 
ಕಲ್ಪಿಸಬಹುದು. ಈ ಅಂಶದಿಂದ ಅವುಗಳು ಗ್ರಾಹ್ಯವೇ ಸರಿ. ಆದರೆ ನಿರೂಪಣೆಯ 
ಸೌಕರ್ಯ, ಸ್ವಾಭಾವಿಕ ಯುಕ್ತಿಕಲ್ಪನೆ. ಔಚಿತ್ಯ ಮೊದಲಾದ ಅಂಶಗಳಿಂದ 
ಭರ್ತೃಹರಿ ಸಾಂಖ್ಯಸಿದ್ಧಾಂತದ ತ್ರೈಗುಣ್ಯ ವ್ಯವಸ್ಥೆಯ ಸೂತ್ರವನ್ನು 
ಲಿಂಗನಿರ್ವಹಣೆಗೆ ಅನ್ವಯಿಸಿಕೊಂಡಿದ್ದಾನೆ. ಇದು ಮಹಾಭಾಷ್ಯಕಾರರಿಗೆ 
ಸಂಮತವಾದ ಕಲ್ಪ. ಅವನ ಅಭಿಪ್ರಾಯವನ್ನು ಸಂಕ್ಸಿಪ್ತವಾಗಿ ಹೀಗೆ 
ಗ್ರಹಿಸಿಕೊಳ್ಳಬಹುದು. "ಪ್ರತಿಯೊಂದು ವಸ್ತುವಿನಲ್ಲಿಯೂ ಸತ್ತ್ವ ರಜಸ್‌, ತಮಸ್‌ 
ಎಂಬ ಮೂರು ಗುಣಗಳು ಬೇರೆ ಬೇರೆ ಪ್ರಮಾಣಗಳಿಂದ ಇರುತ್ತವೆ. ಬೇರೆ 
ಬೇರೆ ಕಾಲಗಳಲ್ಲಿ ಅವುಗಳ ಆವಿರ್ಭಾವ, ತಿರೋಭಾವ, ಸಮಸ್ಥಿತಿಗಳೂ 
ಆಗುತ್ತಿರುತ್ತವೆ. ಯಾವುದೇ ಗುಣದ ಆವಿರ್ಭಾವವೇ ಪುಂಸ್ಕೃ, ತಿರೋಭಾವ 
ಸಿ ಸ್ತ್ರೀತ್ವ, ಸ್ಥಿತಿ ನ ಪುಂಸಕತ್ವ. ಇದರಿಂದ ಪ್ರತಿಯೊಂದು ವಸ್ತುವಿನಲ್ಲಿ ಮೂರು 
ಲೌಗಗಳ ಪ್ರಸಕ್ತಿ ಸಹಜವಾದಂತಾತು. ಆ ಅರ್ಥವನ್ನು ತಿಳಿಸುವ ಸಲುವಾಗಿ 
ಶಬ್ದವು ಮೊಟ್ಟಮೊದಲು ಪ್ರವೃತ್ತವಾಗುವಾಗ ಯಾವ ಅವಸ್ಥೆಯಿತ್ತೊ 
ಅದಕ್ಕನುಗುಣವಾಗಿ ಒಂದೋ, ಎರಡೋ, ಮೂರೋ ಲಿಂಗಗಳು 
ಉಂಟಾಗಬಹುದು. ಒಂದೇ ಅರ್ಥವನ್ನು ತಿಳಿಸುವ ಬೇರೆ ಬೇರೆ ಪದಗಳಿಗೆ ಬೇರೆ 
ಬೇರೆ ಲಿಂಗಗಳೂ ಹೀಗೇ ಹೊಂದಿಕೆಯಾಗುತ್ತವೆ." ಆದರೆ ಈ ಸಿದ್ದಾಂತವೂ 


೩೧ 


ನ್ಯೂನಾತಿರೇಕಗಳಿಂದ ಮುಕ್ತವಾಗಿಲ್ಲ. ತ್ರಿಗುಣಗಳ ಸಾಮ್ಯ-ವೈಷಮ್ಯಗಳಾಗಲಿ, 
ಆವಿರ್ಭಾವ-ತಿರೋಬಾವಗಳಾಗಲೀ ಅತೀಂದ್ರಿಂಯವಾಗಿರುವುದರಿಂದ 
ಯೋಗಿಗಳಲ್ಲದವರಿಗೆ ತಿಳಿಯಲಾರವು. ಸಾಮಾನ್ಯರ ತಿಳಿವಳಿಕೆಗೆ ನಿಲುಕದ 
ಲಿಂಗನಿರ್ವಚನವು, ಆದುದರಿಂದ ಪಾರಿಭಾಕವಾಯಿತು. ಆದರೆ "ಹುಡುಗ-ಹುಡುಗಿ' 
ಮೊದಲಾದ ಶಬ್ದ ಪ್ರಯೋಗದಿಂದ ಸಾಮಾನ್ಯರಿಗೂ ಲಿಂಗದ ಪ್ರತೀತಿಯಾಗುವದನ್ನು 
ನಿರಾಕರಿಸುವಂತಿಲ್ಲ. ಸಾಮಾನ್ಯರ ಅರಿವಿಗೆ ಬರುವ ಲಿಂಗಕ್ಕೂ ಸಾಂಕೇತಿಕವಾಗಿ 
ವಿವರಿಸಲಾಗುವ ಲಿಂಗಕ್ಕೂ ಸಂಗತಿಯನ್ನು ಏರ್ಪಡಿಸುವದು ದುಷ್ಕರವಾಗುತ್ತದೆ. 
ಇನ್ನೊಂದು ರೀತಿಯ ನಿರ್ವಾಹವನ್ನು ಶಾಸ್ತ್ರಕಾರರು ವಿವರಿಸುತ್ತಾ ರೆ. ಆಯಾ 
ಪದಾರ್ಥದಲ್ಲಿ ಇರುವ ಲಿಂಗವೂ ಶಬ್ದದ ಲಿಂಗವೂ ಒಂದೇ ಆದಾಗ ಶಬ್ದವು 
ಲಿಂಗವನ್ನು ಪದಾರ್ಥದ ವಿಶೇಷಣವಾಗಿ ಬೋಧಿಸುತ್ತದೆ. ಇಲ್ಲದಿದ್ದರೆ ಅದು 
ಲಿಂಗವನ್ನು ಬೋಧಿಸುವದಿಲ್ಲ. ಪಾಚಕಃ ಎಂಬ ಶಬ್ದವು ಪುಲ್ಲಿಂಗವಾಗಿದೆ. 
ಅಡಿಗೆಯವನು ಗಂಡಾಗಿರುವದರಿಂದ ಅದು ಪುಂಸ್ತ ಎವನ್ನು ಬೋಧಿಸುತ್ತದೆ. 
"ವೃಶ್ಚಃ'' ಎಂಬ ಶಬ್ದವು ಪುಲ್ಲಿಂಗ. ಆದರೆ ಮರದಲ್ಲಿ ಪುಂಸ್ತ ಎವಿಲ್ಲ. ಆದುದರಿಂದ 
ವೃಕ್ಚಶಬ್ದವು ಮರವನ್ನು ತಿಳಿಸಿದರೂ ಅದರ ವಿಶೇಷಣವಾಗಿ ಲಿಂಗವನ್ನು 
ಬೋಧಿಸಲಾರದು. ಈಗ ಇಲ್ಲೊಂದು ಜಿಜ್ಞಾಸೆ ಎದುರಾಗುತ್ತದೆ. ವೃಕ್ಚಶಬ್ದ 
ಲಿಂಗವನ್ನು ತಿಳಿಸುತ್ತಿಲ್ಲ ಎಂದ ಮೇಲೆ ಅದನ್ನು ಪುಲ್ಲಿಂಗದಲ್ಲೇ ಯಾಕೆ 
ಪ್ರಯೋಗಿಸಬೇಕು? ಸ್ತ್ರೀಲಿಂಗದಲ್ಲಿಯೋ ನಪುಂಸಕಲಿಂಗದಲ್ಲಿಯೋ, ಯಾಕೆ 
ಪ್ರಯೋಗಿಸಬಾರದು? ಇದೇ ರೀತಿ ಹೆಂಡತಿಯಲ್ಲಿ ಇರಲಾರದ ಪುಲ್ಲಿಂಗ ಅಥವಾ 
ನಪಂಸಕಲಿಂಗಗಳನ್ನು ಹೊತ್ತಿರುವ ದಾರಾಃ "ಕಲತ್ರಮ್‌ ಎಂಬ ಶಬ್ದಗಳನ್ನು 
ಸ್ತ್ರೀಲಿಂಗದಲ್ಲಿ ಗಾಥೆ ಪ್ರಯೋಗ ಮಾಡಬಾರದು? ' ಭಾಷ್ಯಕಾರರ ಅಭಿಪ್ರಾಯ 
ಇಲ್ಲಿ ಖಚಿತವಾಗಿದೆ. "ಲಿಂಗಂ ಅಶಿಷ್ಯಮ್‌, ಲೋಕಾಶ್ರಯತ್ಹಾ ತ್‌ ಲಿಂಗಸ್ಯ "ಈ 
ಶಬ್ದವು ಈ ಲಿಂಗದಲ್ಲಿಯೇ ಶಿಬೇನು ಎಂದು ಶಾಸನ ಮಾಡುವಂತಿಲ್ಲ. ಹ 
ಲಿಂಗದ ವಿಧಾನವು ಟದ ಮಹಾಜನತೆಯ ಕೈಸೇರಿದೆ. ಕಲತ್ರ, ಶಬ್ದವನ್ನು 
ಮೊಟ ತ್ರಿಮೊದಲು ಪ್ರಯೋಗ ಮಾಡಿದವ ನಪುಂಸಕಲಿಂಗದಲ್ಲಿ ಪ್ರಯೋನಿಸಿದ. 
ವೃಕ್ಷಶಬ್ದವನ್ನು ಪ್ರಯೋಗಿಸಿದವ ಪುಲಿ ಒಂಗದಲ್ಲಿ ಪ್ರಯೋಗ ಮಾಡಿದ. ಇದನ್ನು 
ಒಪ್ಪಿ ಲ್‌ ಸಮಾಜ ಅವರನ್ನು ಅನುಸ ಸಿದೆ. ಸಾಮಾಜಿಕ ಒಪ ಕ್ಚಂದವನ್ನು 
ಮೀರುವ ಅಧಿಕಾರ ಶಾಸ್ತ್ರಕಾರನಿಗೆ ಇಲ್ಲ. ಆದರೆ ಸಾಮಾಜಿಕ ಒಪ ಂದವನ್ನು 
ಪ್ರಮಾಣ ಪರೀಕ್ಷೆಗೆ ಒಳಪಡಿಸಬಹುದು. 


ಇಷ್ಟು ಹೇಳಿದಂತಾಯಿತು. ಅರ್ಥಲಿಂಗದ ಜೊತೆ ಶಬ ಲಿಂಗವು 
ಎ 


೩.೨ 


ಅನ ಪಯವಾಗದಂತಹ ಅಸಂಗತಿಯಿರುವಾಗ ಶಬ್ದದಲ್ಲಿ ಇರುವ ಅನ್ಯಲಿಂಗ 
ಪ್ರತ್ಯ ್ಕ[ಯವು ಶಬ್ಧ ನಸಂಸ್ಥಾ ರಕ್ಕಾಗಿ ಮಾತ್ರ. ಅದರಿಂದ ಅರ್ಥಪ ಪ್ರತೀತಿ ಇಲ್ಲ. ಇದು 
ಭಾಷೆಯಲ್ಲಿ ಒಟ ವ್‌ ಓಂದೆ ಗಮನಿಸಿದಂತೆ " ಹ ಕಪಡತಾಊ್‌ 
ಮೊದಲಾದ ವಾಕ್ಯಗಳಲ್ಲಿ "ಗಿ' ಮತ್ತು “ತ್ತಾಳೆ' ಎರಡು ಪ್ರತ್ಯಯಗಳು ಬೇರೆ 
ಬೇರೆಯಾಗಿ ಸ್ತ್ರೀತ್ವವನ್ನು ತಿಳಿಸಿದರೂ ಒಂದು ಪ್ರತ್ಯಯಾರ್ಥವನ್ನು ಪಳಗಿದ 
ಭಾಷಿಕರ ಮನಸ್ಸು ವಜಾಮಾಡಿಬಿಡುತ್ತದೆ. ಇದೇ ರೀತಿ ಅವರ ಮನಸ್ಸು 
ಅಗತ್ಯವಿರುವ, ಯೋಗ್ಯವಾದ ಅಂಶವನ್ನು ಸೇರಿಕೊಳ್ಳವದೂ ಉಂಟು. "ಪೆನ್ನು 
ತಂದು ಕೊಡು" ಎಂದರೆ ಬರೆಂಚತುವ ಪೆನ್ನನ್ನೇ ತಂದು ಕೊಡುವ 
ಅನುಭವವಿದೆಯಷ್ಟೆ. ಬರೆಯುವ ಎಂಬ ಪದವನ್ನು ವಾಕ್ಯದಲ್ಲಿ ಪ್ರಯೊಗ 
ಮಾಡದಿದ್ದ ರೂ ಯೋಗ್ಯತೆಯ ಅರಿವುಳ್ಳ ಭಾಕರಿಗೆ ಅದು ಗೃಹೀತವಾಗುತ್ತದೆ. 
ಈ ವಿಷಯದಲ್ಲಿ ಪ್ರಾಭಾಕರ ಮೀಮಾಂಸಕರು ಹೆಚ್ಚು ಸಂಶೋಧನೆಯನ್ನು 
ಮಾಡಿದ್ದಾರೆ. 


ಭಾಗ -೨ 
ಲಿಂಗರಾದ್ಧಾಂತವನ್ನು ಇಷ್ಟಕ್ಕೆ ನಿಲ್ಲಿಸಿಕೊಂಡು ಪ್ರಕೃತ ಪದ್ಯದ ಹೊಯ್ಸನ್ನು ಸ್ವಲ್ಪ 
ಮಟ್ಟಿಗೆ ಗಮನಿಸೋಣ. 
ನಮಂಸಕಮಿತಿ ಜ್ಞಾತ್ವಾ ಪ್ರಿಯಾಯ್ಕೆ ಪ್ರೇಷಿತಂ ಮನಃ ! 
ತತ್ತು ತತ್ರೆ ಲವ ರಮತೇ ಹತಾಃ ಪಾಣಿನಿನಾ ವಯಮ್‌ ॥ 


ಇದರ "ಅಕ್ಬ] ರ-ಅನುವಾದ"' ಹೀಗಿದೆ- 


ನಮಂಸಕವೆಂದು ತಿಳಿದು ನನ್ನ ಮನವನ್ನು ಪ್ರಿಯೆಯತ್ತ ಕಳುಹಿದೆ 
ಅದೀಗ ಅಲ್ಲೇ ರಮಿಸುತ್ತಿದೆ ಅಯ್ಯೋ ಪಾಣಿನಿಯಿಂದ ನಾನು ಕೆಟ್ಟೆ. 


ಮನಸ್‌ ಎಂಬ ಶಬ್ದವು ನಪುಂಸಕಲಿಂಗವಾದ ಮೇಲೆ ಮನಸ್ಸು ನಪುಂಸಕವೇ 
ಎಂದು ನಿಶ್ಚ ಯಿಸಿಕೊಂಡವ ನಾಯಕ ಅಥವಾ ನಿರೂಪಕ. ನಿಶ್ಚಯ ನಂಬಿಕೆ ಆಯ್ತು. 
ಮನಸ್ಸು ತನ್ನದು ಎಂಬ ಮಮಕಾರವೂ ಕೂಡಿತ್ತು. ಪ್ರಿಯೆಯ ಜೊತೆಗಿರುವಾಗಲೂ 
ಮನಸ್ಸು ತನ್ನೊಳಗೆ ಅಡಗಿರುತ್ತಿತ್ತು. ಪ್ರಿಯೆಯನ್ನು ಬಿಟ್ಟರೆ ಮನಸ್ಸೇ ಹತ್ತಿರ. 
ಪ್ರಿಯೆಯನ್ನು ಬಿಡುವುದಾದರೂ ಹೇಗೆ? ಅವಳ ವಿಯೋಗ ಅಸಹನೀಯ. ಆದರೆ 
ತತ್ಕಾಲದಲ್ಲಿ ಅವಳನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಅಷ್ಟರ ವಿಯೋಗವನ್ನು 


೩೩ 


ಅವಳಾದರೂ ಹೇಗೆ ಸಹಿಸಿಯಾಳು? ಅದಕ್ಕಾಗಿ ಮುಂದಿನ ಚಾಯ ತಾ 
ಆಶಾಬಂಧವನ್ನು ಅವಳಲ್ಲಿ ಹುಟ್ಟಿಸಲು ಹೇಳಿಕಳುಹಸೋಣ ಎಂದರೆ ಮನಸ್ಸೆ 
ಸೂಕ್ತ. ಕಾರಣ ಅದು ಹತ್ತಿ ್ಲ ವಿರಕ್ತ. ಅದು ನಿಕಟ ಆದರೆ ಇಂಡ 
ಆಲೋಚಿಸುವಾಗಲೆ ಮುಂದುವರಿದ ಮನಸ್ಸು ಅಲ್ಲಿಗೆ ಹೋಯಿತು. ಆದರೆ... 
ನಂಬಿದ್ದುದು ಹೆಚ್ಚಾಯ್ತು! ಅದೀಗ ಅಲ್ಲೇ ಆಡುತ್ತಿದೆ. ಅಚಾತುರ್ಯವಾಯಿತು. 
ಪ್ರಿಯೆಯ ಸಮಾಗಮವೆ ದುಷ್ಕರವಾದರೆ...! ನಾವೆಲ್ಲ ಪಾಣಿನಿಯಿಂದ ಕೆಟ್ಟೆವು! 
- ಪದ್ಯದ ಭಾವಸಂಗತಿಗಳು ಹೆಣೆದುಕೊಳ್ಳುತ್ತ ಸಾಗುವ ಬಗೆ ಇದು. 

ಮೂಲದಲ್ಲಿ ಇರುವ ಕರ್ಮಣಿ ಪ್ರಯೋಗವು ಸ್ವರಸವಾಗಿದೆ. ಕರ್ಮ 

ಪ್ರಾಧಾನ್ಯವನ್ನು ಕರ್ಮಣಿಪ್ರಯೋಗವು ಹೊಳೆಸುತ್ತದೆ. ಪ್ರೇಷಣಸಮಯದಲ್ಲಿ ಯೇ 

ಮನಸ್ಸು ಮೇಲುಗೈ ಮಾಡುತ್ತಿದೆ ಎಂಬ ಅಂಶ ಓದ ಸೂಚಿತವಾಗುತ್ತಿದೆ. 
"ತತ್ತು" ಎಂಬಲ್ಲಿ "ತು" ಎಂಬ ಅವ್ಯಯವು ವೈಪರೀತ್ಯವನ್ನು ಸೂಚಿಸುತ್ತದೆ. 
ಮನಸ್ಸು ತ ಹೀಗೆ, ಅದು ಕಗ ಜೆ? ಎಂಬ 
ಪೂರ್ವಗೃಹೀತಗಳನ್ನೂ, ಪ್ರಥಮಪ್ರತೀಕ್ಷೆಯನ್ನೂ ಅದು ಹುಸಿಮಾಡುತ್ತಿರುವ 
ಸಂದರ್ಭವನ್ನು ಈ ಅವ್ಯಯವು "ದ್ಯೋತನ" ಮಾಡುತ್ತದೆ. "ತತ್ರೈವ"- 
ಅವಳಲ್ಲಿಯೇ ಎಂಬ ಪದವು ನಿರೂಪಕನ ಅಸಹನೆ, ಅಚಾತುರ್ಯದ ಆತಂಕ, 
ಅವಿಶ್ವಸ್ತ ಮನಸ್ಸಿನ ಮೇಲೆ ಕೋಪ ಮೊದಲಾದ ಭಾವಸಂಗತಿಗಳಿಗೆ ತಿದಿಯನ್ನು 
ಒತ್ತುತ್ತದೆ. ಪದ್ಯವು ವಿಲಕ್ಷಣವಾದ ತಿರುವನ್ನು ಪಡೆಯುವದು ನಾಲ್ಕನೆಯ 
ಪಾದದಲ್ಲಿ "ಹತಾಃ ಪಾಣಿನಿನಾ ವಯಮ್‌"- ಪಾಣಿನಿಯಿಂದ ನಾವು ಕೆಟ್ಟೆವು! 
ಮೂಲದಲ್ಲಿ ಇರುವ ಬಹುವಚನ ಸಾರ್ಥಕವಾಗುವದು ಇಲ್ಲಿ ಯೇ. ಸಂಸ್ಕೃತದಲ್ಲಿ 
"ನಾನು" ಎಂಬ ಉತ್ತಮಪುರುಷ ಏಕವಚನದ ಅರ್ಥದಲ್ಲಿಯೇ ವಯಂ "ನಾವು" 
ಎಂದು ಪ್ರಯೋಗ ಮಾಡುವ ಪರಂಪರೆಯಿದೆ. ಆದರೆ ನಾನು ಕೆಟ್ಟೆ ಎಂಬ 
ಉದ್ಧಾರ ವೈಯಕ್ತಿಕವಾದ ಅನುಭವವನ್ನು ಮಾತ್ರ ಪ್ರತಿನಿಧಿಸುತ್ತದೆ. ಅದೇ "ನಾವು" 
ಎಂಬ ಬಹುತ್ವಾರ್ಥದಲ್ಲಿ ಬಹುವಚನವನ್ನು ಸ್ವೀಕಾರ ಮಾಡಿದರೆ ನಿರೂಪಕ 
ತನ್ನ ಅನುಭವವನ್ನು ವಾಚಕವರ್ಗದ ಜೊತೆಗೆ ಹಂಚಿಕೊಳ್ಳುವ, ವಾಚಕರ 
ಸಹಾನುಭೂತಿಯನ್ನು ಗಳಿಸುವ, ವಾಚಕರನ್ನು ಶಬ್ದ-ಅರ್ಥಗಳ ಸಂಗತಿಯ ಬಗ್ಗೆ 
ಎಚ್ಚರಿಸುವ ಅನೇಕ ಅರ್ಥಛಾಯೆಗಳನ್ನು ಪಡೆಯಬಹುದು. 

ಸಂಸ್ಕೃತದಲ್ಲಿ ಹೀಗೆ ಭಾಷಾಚಿತ್ರಗಳನ್ನು ಬಳಸಿಕೊಂಡು ಚಮತ್ಕಾರವನ್ನು 


ಮಿಂಚಿಸುವ ಅನೇಕ ಕವಿತೆಗಳಿವೆ. ಅವುಗಳಲ್ಲಿ ಈ ಕವಿತೆಂತುನ್ನೂ 
ಕಟಾಕ್ಬಿಸಬಹುದು. 


೩೪ 


ಯಸ್ಕ ಷಷ್ಠೀ ಚತುರ್ಥೀ ಚ ವಿಹಸ್ಯ ಚ ವಿಹಾಯ ಚ । 
ಕಥಮಹಂ ದ್ವಿತೀಯಾ ಸ್ಯಾತ್‌ ದ್ವಿತೀಯಾ ಸ್ಥ್ಯಾಮಹಂ ಕಥಮ್‌ ॥ 


ವಿಹಸ್ಯ, ವಿಹಾಂಚು ಎಂಬ ಶಬ್ದಗಳು ಯಾರಿಗೆ ಷಷ್ಠೀ-ಚತುರ್ಥೀ 
ವಿಭಕ್ತ್ಯಂತಗಳೋ, ಅಹಂ ಶಬ್ದವು ದ್ವಿತೀಯಾಂತವೋ ಅಂತವನಿಗೆ ಹೇಗೆ ತಾನೆ 
ನಾನು (ದ್ವಿತೀಯಾ) ಹೆಂಡತಿಯಾಗಲಿ! 


ಕನಿಷ್ಠಪಕ್ಚ ಶಬ್ದದ ವಿಭಕ್ತಿರೂಪಗಳನ್ನೂ ತಿಳಿದುಕೊಳ್ಳದ "ಬುದ್ಧಿಶಾಲಿ" 
ಗಂಡಸಿಗೆ ಹೇಗೆ ಹೆಂಡತಿಯಾಗಲಿ ಎಂದು ದಿಗ್ಭ್ರಾಂತಳಾಗುವ ಚತುರೆಯ 
ಚಾತುರ್ಯದ ಮಾತಿದು. ಮೇಲಿನ ಪದ್ಯದಲ್ಲಿ ಇರುವಷ್ಟು ಅರ್ಥದ ಒಳಸುಳಿಗಳು 
ಇಲ್ಲದಿದ್ದರೂ ಈ ಪದ್ಯವು ಚಮತ್ಕಾರವನ್ನು ಕೊಡುವ ತಂತ್ರ ಅದರದೇ ಆಗಿದೆ. 

"ನಪಂಸಕ' ಪದ್ಯದಲ್ಲಿ ಮೊದಲ ಮೂರು ಪಾದಗಳು ಬೇರೆ ಬೇರೆ ಒಳ- 
ಅರ್ಥಗಳನ್ನು ಹೊಳಯಿಸುತ್ತ ಒಂದು ಪ್ರಬಂಧದ್ವನಿಯನ್ನು ನಿರ್ಮಾಣಮಾಡುವ 
ಸಿದ್ಧ ತೆಯನ್ನು ಮಾಡಿದರೂ ನಾಲ್ಕನೆಯ ಪಾದವು ಸ್ಫೊ ಟಿಸುವ ಲಘುಚಮತ್ಕಾರ 
ಅದಕ್ಕೆ ಬಲವಾದ ಉಪರೋಧವನ್ನು ಉಂಟುಮಾಡುತ್ತಿದೆ. ಜೀವ, ಜೀವನಿಗೆ 
ಪ್ರಿಯವಾದ ಪ್ರಕೃತಿ, ಪ್ರಕೃತಿಗೆ ಸಂದೇಶದೂತ ಆಗುವ ಮನಸ್ಸು, ಅದು ಅಲ್ಲೇ 
ರಮಿಸುವುದು... ಹೀಗೆ ವಾಚ್ಯಾರ್ಥದ ಒಳಗೊಳಗೆ ಬಲೆಯಂತೆ ಹೆಣೆದುಕೊಳ್ಳುವ 
ಸೂಚ್ಯಾರ್ಥದ ವಲಯವೊಂದು ಪದ್ಯದ ಕೊನೆಯಲ್ಲಿ ಒಡೆದುಹೋಗುತ್ತದೆ. ಕುರು 
ಒಡೆದರೆ ರೋಗಿಗೆ ಹಿಗ್ಗು . ಆಡುವ ಪುಗ್ಗೆ ಡಬ್‌ ಎಂದು ಒಡೆದರೆ ಮಗುವಿಗೆ 
ಸಂಕಟ. ಬಾವಿಯಲ್ಲಿನ ಸೈಕಲ್‌ ರೇಸಿನಂತೆ ಕೇವಲ ಚಮತ್ಕಾರದಲ್ಲಿ ನಿಲ್ಲುವ 
ಈ ಪದ್ಯ ಉತ್ತಮ ಕವಿತೆ ಆಗುವ ಸಿದ್ಧತೆಯಿದ್ದೂ ಹುಸಿಯಾಗುತ್ತ ಒಡವೆ ಇದ್ದೂ 
ಬಡವೆಯಂತಾಗಿದೆ ಎಂದು ನನ್ನ ಅನಿಸಿಕೆ. 


ಭಾಗ -೩ 
ಶೃಂಗಾರ ರಸಗಳ ರಾಜ. ಅದು ಸಹೃದಯರ ಸಮುದಾಯಕ್ಕೆ ಅತ್ಯಂತ 
ಆಪ್ಯಾಯನವಾದ ರಸ. ಎಲ್ಲರಿಗೂ ಅನುಭವಕ್ಕೆ ನಿಲುಕುವ ರಸಗಳು ಕರುಣ, 
ಶೃಂಗಾರ, ವೀರ. ಅವುಗಳಲ್ಲಿ ಶೃಂಗಾರದ ಸೊಗಸನ್ನು ಹೆಚ್ಚಾಗಿ 
ಹಚ್ಚಿಸಿಕೊಡುವವನು ಭೋಜರಾಜ. ಇದರ ಸ್ಥಾಯೀ ಭಾವ ರತಿ. ರತಿ ಎಂದರೆ 
ಉತ್ಕಟವಾದ ಪ್ರೀತಿ. ಅದು ಯಾರೂ ಅಗಲಿಸಲಾಗದ, ದೂರಸಾಗದ, ನಿಕಟವಾಗಿ 
ಸಹವಾಸವನ್ನು ಉತ್ತೇಜಿಸುವ ಒಂದು ಬಗೆಯ ಅಂಟು. ಈ ಭಾವವೇ 


೩೫ 


ನಾಯಕನಾಯಿಕೆಯರನ್ನು ಅವಲಂಬಿಸಿ ಚಂದ್ರ, ಚಂದನ, ಹೂಮಾಲೆ ಮೊದಲಾದ 
ಉದ್ದೀಪನ ವಿಭಾವನಗಳಿಂದ ಹೊಮ್ಮಿ ಹೊಗರಿ, ಭ್ರೂಭಂಗ, ಕಟಾಕ್ಚ, ಚುಂಬನ 
ಮೊದಲಾದ ಅನುಭಾವಗಳ ಹೆಜ್ಜೆಯಿಟ್ಟು, ಲಜ್ಜೆ, ಹಾಸ ಮೊದಲಾದ ವ ,ಭಚಾರಿ 
ಭಾವಗಳಿಂದ ಕಟುಕಾವನ್ನು ಪೆ ಹ ಪಡು ಕರೆಯಲಾಗುವ ವಿಶಿಷ್ಟವಾದ 
ಪರಿಪಾಕವನ್ನು ಪಡೆಯುತ್ತದೆ. ನಾಯಕನಾಯಿಕೆಯರಲ್ಲಿ ಇರುವ ಸವ 
ಸಹೃದಯರ ಹೃದಯವೆಂಬ ಪಾತ್ರೆಯಲ್ಲಿ ರಸಪಾಕವಾಗುವ ಪ್ರಕ್ರಿಯೆ ಅತ್ಯ ೦ತ 
ಸೂಕ್ಷ್ಮವಾದುದು. ಎನ್ನುತ ಬರ್ಸಿ ರತಿ ಅವರಲ್ಲಿ ವದ, ಸಗ 
ಲಾಡ ಕ್ರಿಯೆಗಳನ್ನು ಹುಟ್ಟಿ ಸಬಹುದು. ಅಂಥ ಭೌತಿಕವಾದ ಕ್ರಿಯೆ 
ಲೌಕಿಕವಾದುದು. ಅದನ್ನು ನೋಡುವವನಿಗೆ ಬೇಕು ಎಂದು ಅನಿಸುವುದಿಲ್ಲ. 
ಸಾಮಾನ್ಯವಾಗಿ ಜುಗುಪ್ಸೆಯನ್ನೇ ಹುಟ್ಟಿಸುತ್ತದೆ. ಆದರೆ ಅದೇ ರತಿಭಾವ 
ಸಾಧಾರಣೀಕರಣಗೊಳ್ಳುತ್ತಾ ಅಂದರೆ ವಿಶೇಷಾಂಶಗಳನ್ನು ಕಳಚಿಕೊಳ್ಳುತ್ತಾ 
ಸಾಮಾನ್ಯವೂ ವ್ಯಾಪಕವೂ ಆಗಿ ಪರಿಣಮಿಸುತ್ತದೆ. ಅದೇ ರೀತಿ ವಿಭಾವ ಅನುಭಾವ 
ವ್ಯಭಿಚಾರಿಭಾವಗಳನ್ನು ಸಾಧಾರಣೀಕೃತವಾಗಿಸುತ್ತದೆ. ಈ ಸಾಧಾರಣೀಕರಣವೆಂಬ 
ವಿಶಿಷ್ಟವಾದ ವಿಧಾನದಿಂದ ಸಹೃದಯರ ಅಂತರಂಗದಲ್ಲಿರುವ ರತಿ (ರತಿ ಎಂದು 
ಕರೆಯಬಹುದಾದರೆ) ರಸವಾಗಿ ಪರಿಣಮಿಸಿ ಆಸ್ವಾದಯೋಗ್ಯವಾಗುತ್ತ ದೆ. ಈ 
ಸಾಧಾರಣೀಕರಣ ಪ್ರಕ್ರಿಯೆಯಲ್ಲಿ ಮನಸ್ಸಿನ ಪಾತ್ರ ದೊಡ್ಡದು. ಆ ಮನಸ್ಸಿಗೆ 
ಒಂದು ವಿಶಿಷ್ಟವಾದ ಸಿದ್ಧತೆಯಿರಬೇಕಾಗುತ್ತದೆ. ಆ ಸಿದ್ಧತೆಯನ್ನೇ ಸಹೃದಯತ್ವ 
ಎಂದು ಗುರುತಿಸಲಾಗಿದೆ. ಹದಗೊಂಡ ಮನಸ್ಸು ಕಾಲ, ದೇಶ, ಸನ್ನಿವೇಶಗಳೆಂಬ 
ವಿಶೇಷಾಂಶಗಳನ್ನು ಭಾವ ವಿಭಾವ ಅನುಭಾವಗಳಿಂದ ಬೇರ್ಪಡಿಸಿ ಅವುಗಳನ್ನು 
ಅವಿಶಿಷ್ಟವಾಗಿ ಪೃಥಕ್ಕರಿಸುತ್ತದೆ. ಮತ್ತೆ ಭಾವವು ರಸವಾಗಿ ಅದರ ಆಸ್ವಾದಕ್ಕೆ 
ಬೇಕಾದ ವಿಶೇಷಾಂಶಗಳನ್ನು ತುಂಬಿಸಿಯೂ ಕೊಡುತ್ತದೆ. 

ಈ ಹಿನ್ನೆಲೆಯಲ್ಲಿ ಅಕ್ಬರ ಅವರು ಎತ್ತಿದ ಪ್ರಶ್ನೆಯನ್ನು ಉತ್ತರಿಸುವ 
ಪ್ರಯತ್ನವನ್ನು ಚತ ಶ್ರ ೦ಗಾರರಸದ ಸೃಷ್ಟಿ ಯಾಗಲಿಕ್ಕೆ ಗ್‌ ಹೆಣ್ಣಿನ 
ಹಸಬಎ' ಭಿತ್ತಿಯಾಗಿರುವುದು ಅನಿವಾರ್ಯವೇ? ಕ ಪ್ರಶ್ನೆಯನ್ನು 
ವಿಶದೀಕರಿಸುವುದಕ್ಕೆ ಅವರು ಮೂರು ನಾಲ್ಕು ಉದಾಹರಣೆಗಳನ್ನು 
ಎತಿ ಕೊಂಡಿದ್ದಾರೆ. ಅವು ಗಂಡು-ಗಂಡಿನ ಸಂಬಂಧ, ಹೆಣ್ಣು- ಹೆಣ್ಣಿನ ಯು 
ವ್ಯಕ್ತಿ-ವಸ್ತು ಗಳ ಸಂಬಂಧ ಇವುಗಳನ್ನು ಓರ್‌ ಇಟ್ಟು ಇಗೆ? ಆ 
ತ ಕಾಗ ಬರ ಪ್ರಕೃತಿಂತತಾದ ರತಿಜಾವವನ್ನು 

ೀ ವಸ್ತು ಡಾ ಸಿನೇಮಾ ನಾಟಕಗಳನ್ನು 


೩೬ 


ನೋಡಿದವರಿಗೆ, ಕಥೆ ಕಾದಂಬರಿಗಳನ್ನು ಓದಿದವರಿಗೆ ಉಂಟಾಗುವ ಅನುಭವವು 
ಶೃಂಗಾರ ರಸವಲ್ಲವೇ? - ಎಂಬ ಪ್ರಶ್ನೆಯನ್ನು ಬಲಪಡಿಸುತ್ತವೆ. 

ಈ ಪ್ರಶ್ನೆಯನ್ನು ಉತ್ತರಿಸುವಾಗ ಭಾವ, ವಸ್ತು ಮತ್ತು ಕ್ರಿಯೆಗಳ ಸಂಬಂಧವನ್ನು 
ಪರಿಶೀಲಿಸಿಕೊಳ್ಳುವ ಅಗತ್ಯವಿದೆ. ವಸ್ತು ಮತ್ತು ಕ್ರಿಯೆಗಳು ನಮ್ಮ ಭಾವನೆಯ 
ಒಳಕ್ಕೆ ಪ್ರವೇಶಿಸುವವರೆಗೆ ದೂರದಲ್ಲಿಯೇ ಇರುತ್ತವೆ. ಅಂಗಡಿಯಲ್ಲಿ ಇರುವ 
ಪೆನ್ನು, ಕನ್ನಡಕ, ವಸ್ತ್ರ ಮೊದಲಾದ ವಸ್ತು ಗಳು ನನ್ನದು ಎಂದು ವರಃ ಇಲ್ಲ. 
ಅವುಗಳನ್ನು ಕೊಂಡುಕೊಂಡು ಬಳಸುತ್ತ ಬಳಸುತ್ತ ನನ್ನದು ಎಂಬ ಮಾಂ 
ಬೆಳೆದಂತೆ ಅವು ಕೈಬಿಟ್ಟು ಹೋಗಲಾರದಷ್ಟು ನಿಕಟವಾಗುತ್ತ ವೆ. ಪೆನ್ನು ಎದೆಯ 
ಮೇಲಿನ ಕಿಸೆಯ ಒಳಗೆ ಎದೆಗಂಟಿಯೇ ಕುಳಿತುಕೊಳ್ಳುತ್ತ ದೆ. ಕನ್ನಡಕ ಮೂಗಿನ 
ಮೇಲೆ ಹತ್ತಿ ಕುಳಿತು ಮುಖಕ್ಕಿಂತ ಅರ್ಧ ಅಂಗುಲ ಮುಂದೆ ಚಾಚಿಕೊಳ್ಳತ್ತದೆ. 
ಮೈ-ಕೈಗಳ ಅಭ್ಯಾಸ ಎಷ್ಟರಮಟ್ಟಿಗೆ ರೂಪಿತವಾಗಿರುತ್ತದೆ ಎಂದರೆ ನಾವು ಗಾಢವಾಗಿ 
ಆಲೋಚಿಸುವಾಗಲೂ ಕನ್ನಡಕ ಅಂಗೈಯೋಳಗೆ ಭದ್ರವಾಗಿ ಕುಳಿತು ಒರೆಸಿಕೊಳ್ಳವಂತೆ 
ಎದೆಯ ಮೇಲೆ ಹೊರಳಾಡುತ್ತಿರುತ್ತದೆ. ಹತ್ತಿರದ ವಸ್ತುಗಳನ್ನು ಬಳಸಿಕೊಳ್ಳುವ 
ನಾವು ಚೇತನರಾದರೂ ನಮ್ಮ ಬಳಕೆಗೆ ಒಳಪಡುವ ಅವು ಕೇವಲ ಜಡ ವಸ್ತು ಗಳೆಂದು 
ಗ್ರಹಿಸುವುದು ಯೋಗ್ಯವೇ? ಒಂದು ಸೂಕ್ಷ್ಮವಾದ ಹಂತದಲ್ಲಿ ಆ ಜಡವಸ್ತುಗಳ 
ಕ್ರಿಯೆಗೆ ಬೇಕಾದ ಚೈತನ್ಯದ ಕಾವನ್ನು ನಮ್ಮ ಅಂತರಾತ್ಮವೇ ಕೊಡುತ್ತಿಲ್ಲವೆ? 

ಮನಸ್ಸು ತನಗೆ ಟಾ ತಾತ ವನ್ನೂ, ಗುಣಗಳನ್ನೂ, ಆಕೃ ತಿಯನ್ನೂ, 
ಲಿಂಗವನ್ನೂ ಪಡೆದುಕೊಳ್ಳುವ ಅಗಾಧವಾದ ಸಾಮಥ್ಯ ೯ವನ್ನು ಹೊಂದಿದೆ. ವ್ಯಾಸರು 
ಮಹಾಭಾರತದಲ್ಲಿ ಶ್‌ ಅಂಶವನ್ನು ಸೂಕ್ಷ್ಮವಾಗಿ ವಿವರಿಸಿದ್ದಾ ರೆ. ದ್ರೌಪದಿ ಜು 
ಭುವನಸುಂದರಿ. ಅವಳ ರೂಪಲಾವಣ್ಯಗಳಿಗೆ ಕವನವ ಇರಲಿಲ್ಲ. 
ಅವಳು ಸ್ನಾನ ಮಾಡುವ ಸಂದರ್ಭಗಳಲ್ಲಿ ನೋಡಿದ ಸಖಿಯರೊ, ದಾಸಿಯರೊ 
ತಮ್ಮ ಸ್ತ್ರಿ ತತ್ವವನ್ನು ಮರೆತೇಬಿಡುತ್ತಿದ್ದರು. 

ಪಾಂಚಾಲ್ಯಾ: ಪದ್ಮಪತ್ರಾ ಕ್ಸ್ಟಾ: 

ಸ್ನಾಯಂತ್ಯಾ ಜಘನಂ ಘನಮ್‌! 

ಯಾ: ಸ್ತ್ರಿಯೋ ದೃಷ್ಟವತ್ಯಸ್ತಾ: 

ಪುಂಭಾವಂ ಮನಸಾ ಯಯುಃ! 

ಅವರು ತಮ್ಮ ಮನಸ್ಸಿನಿಂದಲೇ ಪುರುಷಭಾವವನ್ನು ತಳೆಯುತ್ತಿದ್ದರು. 

ದ್ರುಪದನಂದನೆಯನ್ನು ಸ್ಪರ್ಶಿಸುವ ಮೈೈಕೈಗಳು ಗಂಡಾಗಿಬಿಡುತ್ತಿದ್ದವು. 


೩೭ 


ಇಂಥ ಸಂಗತಿಯನ್ನು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಯೂ, ಅದರ 
ವ್ಯಾಖ್ಯಾನವಾದ ಜಯಮಂಗಲಾದಲ್ಲಿ. ಸಂ ನಾಯಿಕಾ ಪುರುಷವದ್‌ ವರ್ತೇತ 
ಎ ಕೆಯ ಗಂಡಿನಂತೆ ವರ್ತಿಸಬೇಕು - ಮೊದಲಾಗಿ ಮಾನಸಿಕ ಮತ್ತು 
ದೈಹಿಕ ಸಿದ್ಧತೆಗಳ ರೂಪದಲ್ಲಿ ಆಗಾಗ ವಿವರಿಸಲಾಗಿದೆ. 

ಹ್‌ ಗಂಡಿನ, ಹೆಣ್ಣು ಹೆಣ್ಣಿನ ಲೈಂಗಿಕ ಸಂಬಂಧವನ್ನು ಆಲೋಚಿಸು 
ಮೊದಲು ಗಂಡು- ಹೆಣ್ಣಿನ “ತಿ ಚೇ ಹಿಂದಿರುವ ಚೇರ 
ಯೋಚಿಸೋಣ. ರತಿ ಎಂಬ ಉತ್ಕಟವಾದ ಪ್ರೀತಿಯಿಂದ ಏರ್ಪಡುವ ಸಂಪ ಪ್ರಯೋಗ 
ಕೇವಲ ದೈಹಿಕವೇ? ಅಥವಾ ಟ್ರದನ್ನು ಮೀರುವ ಬೇರೊಂದು ಪ ಪ್ರಕ್ರಿಯೆಯು ಅಲ್ಲಿ 
ಗೂಢವಾಗಿ ಇರುವುದೆ? ದೇಹಿಗಳು ದಣಿಯುತ್ತಿ ದ್ದರೂ ಮನಸ್ಸು ಅದನ್ನು ಲೆಕ್ಕಸದೇ 
ತಣಿಯುವುದು ಯಾಕೆ? ಬೇರೆಯಾವುದೇ ದೈಹಿಕ ಕ್ರಿಯೆಯಲ್ಲಿ ದೇಹ ದಣಿದಂತೆ 
ಮನಸ್ಸೂ ದಣಿಯುತ್ತದೆ. ಆದರೆ ಇಲ್ಲಿ ಹಾಗಿಲ್ಲ. ದೇಹವು ಕಳೆದುಕೊಡಂತೆ ಮನಸ್ಸು 
ತುಂಬಿಕೊಳ್ಳುತ್ತದೆ. ದೀರ್ಫ್ಥಕಾಲದ ದಾಂಪತ್ಯ ಜೀವನದಲ್ಲಿ ಗಂಡಹೆಂಡತಿಯರ 
ಮಧ್ಯೆ ಮೊದಲಿದ್ದಷ್ಟೇ ರತಿಭಾವವಿದ್ದರೆ ಸಂಯೋಗದಿಂದ ಅವರು ಪಡೆಯುವ 
ಸುಖವು ಹೆಚ್ಚಾಗುತ್ತಲೇ ಇರುತ್ತದೆ. ಈ ಸುಖಕ್ಕೆ ದೇಹವೊಂದೇ ಕಾರಣವಾಗಿದ್ದರೆ 
ಸಂದರ್ಭವು ಹೀಗಿರುತ್ತಿರಲಿಲ್ಲ. ಆದುದರಿಂದ ದೇಹದ ಜೊತೆಗೇ ಇದ್ದರೂ 
ದೇಹವನ್ನು ಮೀರಿ ನಿಲ್ಲುವ ಭಾವನಾತ್ಮಕವಾದ ವಿಶೇಷವು ಇಲ್ಲಿ ಕೆಲಸವನ್ನು 
ಮಾಡುತ್ತಿದೆ. 

ಮನಸ್ಸಿನಲ್ಲಿ ವಿಸ್ಮಯಕಾರಿಯಾದ ಒಂದು ಮಾಂತ್ರಿಕಶಕ್ತಿಯಿದೆ. ಪ್ರೀತಿಯ 
ಜೊತೆಗಿದ್ದರೆ ಈದು ತನಗೆ ಬೇಕಾದ ಅಂಶಗಳನ್ನು ಹಸನ ತುಂಬಿಸಿಕೊಳ್ಳುತ್ತದೆ. 
ಅದೇ ಜುಗುಪ್ಪೆ ಯು ಜೊತೆಗಿದ್ದರೆ, ವಸ್ತು ವಿನಲ್ಲಿ ರುವ ಅಂಶಗಳನ್ನೂ 
ಕಳೆದುಹಾಕುತ್ತದೆ. ವಯಸ್ಸು ಕಳೆದರೂ ಪ್ರೀತಿಯ ಜೊತೆಗಿರುವ ಸಾ 
ಮನಸ್ಸು ಹಿಂದಿನ ಕಾವು, ಹಿತ, ಬಿಗುಮಾನ ಎಲ್ಲವನ್ನೂ ತುಂಬಿಸಿಕೊಟ್ಟು 

೦ಪತ್ಯಸೌಖ ವನ್ನು ಹೆಚ್ಚಿಸಿಕೊಡುತ್ತದೆ. ರೂಪ ಕಮರ್ಯಾದೆಯಲ್ಲಿ ಈ ತರ್ಕವನ್ನು 
ಇತ ಚಳ ಪ್ರೀತಿಸ್ನಿಗ್ಗವಾದ ಮನಸ್ಸು ತನಗೆ ಬೇಕಾದ ಮಾನಸಿಕವಾದ ಆ. 
ಭಾವನಾತ್ಮಕವಾದ ದೇಹ ಹವನ್ನೇ ಓರಕದ ಭೌತಿಕವಾದ ದೇಹದ ಒಳಗಡೆ 
ಸೃಷ್ಟಿಮಾಡಿಕೊಡುತ್ತ ದೆ. 

ಇದೇ ಯುಕಿ ಕ್ರಿಯನ್ನು ಗಂಡು-ಗಂಡಿನಸಂಬಂಧ ಹೆ ಹೆಣ್ಣು -ಹೆಣ್ಣಿನ ಸಂಬಂಧ 
ಎಂಬ ಸಲಿಂಗಕಾಮದಲಿ ಯೂ ಅನ _ಯಿಸಿಕೊಳ್ಳಬಹುದು. ಸ್ರ ವಿಷಯದ ಬಗ್ಗೆ 
ನನ್ನಲ್ಲಿ ಪಕ್ಕಾ ಮಾಹಿತಿಗಳಿಲ್ಲ. ಆದರೆ ಅಲ್ಲಲ್ಲಿ ಪಡೆದ ಕೆಲವು ಕಛ್ಳ- ಮಾಹಿತಿಗಳ 


೩೮ 


ಪ್ರಕಾರ ಹೀಗೆ ಯೋಚಿಸಬಹುದು. ಗಂಡಸರೇ ಇಬ್ಬರು ಸಂಗಾತಿಗಳಾದರೂ 
ಅವರಲ್ಲಿ ಒಬ್ಬನು ಗಂಡಾಗಿಯೂ ಇನ್ನೊಬ್ಬನು ಹೆಣ್ಣಿ _ನಂತೆಯೂ ವರ್ತಿಸುತ್ತಾರಂತೆ. 
ಅಂದರೆ. ಒಬ್ಬ ಸ ಭೌತಿಕವಾಗಿ ಸ ರೂ ಇನ್ನೊಬ್ಬ ನ ಮಾನಸಿಕ ಸ್ಥಿತಿಯಲ್ಲಿ 
ಅವನು ಹೆಣ್ಣಾ ಗಿರುತ್ತಾನೆ. ಇನ್ನೊಬ್ಬನ ಮನಸ್ಸು "ಅವನಲ್ಲಿ ಸ್ತ್ರೀತ್ವ ವನ್ನು 
ಆರೋಪಿಸಿರುತ್ತ ದೆ. ಹೆಂಗಸರೇ ಇಬ್ಬರು. ಇ ೪೭೭ ೀ 1್ದ ಜ.1 ಪಣ್ಧ ಗು 
ಇರುತ್ತದೆಯಷ್ಟೇ. ಹೀಗೆ ಜ್‌ ಲು ಕಾರಣ, ಅವರು ಸುಖಿಸುವ ಟ್ಟ 
ಮತ್ತು ಅದಕ್ಕೆ ಬಳಸಿಕೊಳ್ಳುವ ಸಲಕರಣೆಗಳು ಸ್ತ್ಪ್ರೀಪುರುಷಸಂಬಂಧ 
ಕೇಂದ್ರಿತವಾದವು. ಇದೇ ತರ್ಕವನ್ನು ಕರಸುರತ, ಮುಖಮೈಥುನ 
ಮೊದಲಾದವುಗಳಲ್ಲಿಯಾ ಚೇತನ-ಅಚೇತನ ಸಂಬಂಧಗಳಲ್ಲೂ ಕಾಣಬಹುದು. 

ಇಷ್ಟು ಪೂರ್ವಾಲೋಚನೆಗಳಿಂದ ನೋಡುವಾಗ ಶೃಂಗಾರರಸವು 
ಸೃಷ್ಟಿಯಾಗುವುದಕ್ಕೆ ನಾಯಕನಾಯಿಕೆಯರ ರತಿಭಾವವೇ ಭಿತ್ತಿಯಾಗಿರಬೇಕೆಂಬ 
ನಿಯಮವಿಲ್ಲ. ಆದರೆ ರತಿಭಾವವು ಶೃಂಗಾರರಸದ ಪ್ರಕೃತಿ ಎಂಬ ವಿಷಯದಲ್ಲಿ 
ಸಂದೇಹವಿಲ್ಲ. ಹಿಂದಿನ ಕಾವ್ಯಮೀಮಾಂಸಕರು ಮತ್ತು ಲಾಕ್ಟಣಿಕರು ನಾಯಕ 
ನಾಯಿಕೆಯರ ರತಿಭಾವವನ್ನೇ ಶೃಂಗಾರದ ಸ್ಥಾ ಯೀಭಾವವಾಗಿ ಸ್ವೀಕರಿಸುವುದಕ್ಕೆ 
ಕೆಲವು ಕಾರಣಗಳು ಹೀಗಿರಬಹುದು 

೧. ನಾಯಕ ನಾಯಿಕೆಯರ ರತಿಭಾವದಿಂದ ಬರುವ ಶೃಂಗಾರ 
ಸರ್ವಾದರಣೇಯವಾದ ಮಾದರಿ. 

ಹ ಸೇ ಗು ರಸಪ್ರಕ್ರಿಯೆಯು ಸ್ಫುಟವಾಗಿ ಪ್ರಕಟವಾಗುತ್ತದೆ. 

ಧಾರಣೀಕರಣ ಪ್ರಕ್ರಿಯೆಯು ಸುಲಭವೂ ನಿಯತವೂ ಆಗಿದೆ. 

ಅಕ್ಬರ ಬ ಸಂಪ ್ಯಡಾತೆ ಸಾಂಪ್ರದಾಕ ಮೀಮಾಂಸ ಸೆಯ ನೆಲೆಯಲ್ಲಿ 
ವಿಚಾರ ಇ ಇಬ್ಬರು ವಿದ್ವಾ ೦ಸರು ಈ "ವಿಷಯದಲ್ಲಿ ನೀಡಿದ ಪ್ರತಿಕ್ರಿಯೆಗಳು 
ಪರ್ವಕ್ರಮದಲ್ಲಿ ಹೊಂದಿಕೊಳ್ಳುತ್ತ ವೆ. ಗಂಡುಹೆಣ್ಣಿನ ಮಧ್ಯೆ. ಗಂಡು ಗಂಡಿನ 
ಮಧ್ಯೆ, ಹೆಣ್ಣು ಹೆಣ್ಣಿ ನ ಮಧ್ಯೆ, ಜಡಚೇತನರ ಮಧ್ಯೆ ಉಂಟಾಗುವ ರತಿಭಾವವು 
ಶೃ ಯಾರ್‌? ಸಾಮಗ್ರಿಯಾಗುವುದಕ್ಕೆ ಯಾವುದೇ ಅಭ್ಯ ೦ತರವಿಲ್ಲ. ಆದರೆ ಅದು 
ರಸವಾಗಿ ಅಸ್ವಾದ್ಯ ,ವಾಗುವುದು ಸಹೃದಯರಲ್ಲಿ ಮಾತ್ರ. ಸಹೃ ದಯರು ಸಮಾಜದ 
ಭಾಗವೇ ಡೀಹಿತರಾಹ ದ್ವಿ ತ13ರಸಂಬಂಧದ ಬಗ್ಗೆ ಸಾಮಾಜಿಕ ಒಪ್ಪಿಗೆ 
ಸಿಗದಿದ್ದರೆ ಅದು ರಸಾವರ್ಜಕ ಆಗದೆಯೂ ಇರಬಹುದು. ಜ್‌ ಸಹೃದಯತೆಯ 
ಸಿದ್ದ ತೆಯ ಕೊರತೆಯಿಂದ ರಸಾಭಾಸವಾಗಿ ನಿಂತುಬಿಡಬಹುದು. 

ಶೃಂಗಾರದ ಪ್ರಕೃತಿಯಾದ ರತಿಭಾವಕ್ಕೆ ಭೌತಿಕವಾದ ಅಥವಾ 


೩೯ 


ಭಾವನಾತ್ಮಕವಾದ ದೇಹದ ಮತ್ತು ಲಿಂಗದ ಹಂಗು ಇದ್ದೇಇದೆ. ಆದರೆ ಆ ರತಿ 
ಶೃಂಗಾರವಾಗಿ ಆಸ್ವಾದಯೋಗ್ಯವಾಗುವಾಗ ದೇಹದ ಹಂಗೂ ಇರುವುದಿಲ್ಲ. 
ಲಿಂಗದ ಹಂಗೂ ಉಳಿಯುವುದಿಲ್ಲ. ಅಕ್ಕಿಯನ್ನು ತೊಳೆದು ಪಾಯಸ ಮಾಡುವವರೆಗೆ 
ಪಾತ್ರೆಯ ಹಂಗನ್ನು ತೊರೆಯಲಾರದು. ಪಾಯಸವನ್ನು ಸವಿದು ತೇಗುವಾಗ ಪಾತ್ರೆಯ 
ಹಂಗು ಉಳಿಯಲಾರದು. ಕ್ರಿಯಾರಹಿತವಾದ ಸಂಭೋಗಸಖ್ಯವನ್ನು ವರ್ಣಿಸುವ 
ಭೋಜರಾಜನ ಶೃಂಗಾರಪ್ರಕಾಶದಲ್ಲಿರುವ ಮಂಗಲಪದ್ಯದ ಅನುಸಂಧಾನ 
ದೊಂದಿಗೆ ಈ ಪ್ರಬಂಧವನ್ನು ನಿಲ್ಲಿಸೋಣ: 

ಅಚ್ಛಿನ್ನಮೇಖಲಮಲಬ್ಬ ದೃಢೋಪಗೂಢಂ 

ಅಪ್ರಾಪ್ತ ಚುಂಬನಮವೀಕ್ಷಿ ತವಕ್ತ ಕಾಂತಿ ! 

ಕಾಂತಾ ವಿಮಿಶ್ರವಪುಷಃ ಕೃತವಿಪ್ರಲಂಭ- 

ಸಂಭೋಗಸಖ್ಯಮಿವ ಪಾತು ವಪುಃ ಪುರಾರೇಃ !! 

ಒಡ್ಯಾಣವನ್ನು ಸಡಿಲಿಸಲಿಲ್ಲ, ಬಿಗಿಯಪ್ಪುಗೆ ಗೈಯಲಿಲ್ಲ, ಚುಂಬನವ 

ಪಡೆಯಲಿಲ್ಲ, ಮುಖಕಾಂತಿಯನು ನಿಟ್ಟಿಸಲಿಲ್ಲ, ಆದರೂ ತ್ರಿಪುರಾರಿಯ 

ಗೌರೀಮಿಶ್ರಿ ತವಾದ ದೇಹವು ವಿಪ್ರಲಂಭದಲಿ ಸಂಭೋಗಸಖ್ಯವ ಗೈದು ನಮ್ಮ 

ರಕ್ಷಿಸಲಿ. 


ರಂಗಭೂಮಿಯ ಆಸಕ್ತರ ಗಮನಕ್ಕೆ 
ಒಂದು ಹೊಸ ಪುಸ್ತಕ 
ಇಂಡಿಯಾ ಥೇಟರ್‌ ಫೋರಮ್‌ ಸಂಸ್ಥೆ ಯು ಭಾರತೀಯ ಮತ್ತು 
ಹೊರನಾಡಿನ ರಂಗಭೂಮಿಗಳಲ್ಲಿ ಕೃತಿಗಳ ಹಕ್ಕು ಸ್ವಾಮ್ಯ ಕುರಿತಂತೆ ನಡೆ 
ವಿವಾದಗಳ ಸಮೀಕ್ಷೆ ನಡೆಸಿ, ಅದರ ಆಧಾರದ ಮೇಲೆ ಉತ್ತಮ 
ರೂಢಿಗಳನ್ನು ಸೂಚಿಸುವ ಒಂದು ಪರಾಮರ್ಶನ ಕೈಪಿಡಿಯನ್ನು ಪ್ರಕಟಿಸಿದೆ. 


ಕಾಪಿರೈಟ್‌ ಕೊತ್ವಾಲ 
ಡೆಮಿ ೧/೮, ೧೧೨ ಪುಟಗಳು 
ಎಂಬ ಹೆಸರಿನ ಆ ಪುಸ್ತಕದ ಕನ್ನಡ ಆವೃತ್ತಿಯ ಕೆಲವೇ ಪ್ರತಿಗಳು ಲಭ್ಯವಿದ್ದು 
ಅದನ್ನು ಅಕ್ಷರ ಪ್ರಕಾಶನದ ಕೆಳಕಂಡ ಅಂತರ್ಜಾಲದಂಗಡಿಯಿಂದ 
ಆಸಕ್ತರು ಉಚಿತವಾಗಿ, ಅಂಚೆವೆಚ್ಚ ಮಾತ್ರ ಪಾವತಿಸಿ, ತರಿಸಿಕೊಳ್ಳಬಹುದು: 
ಒ...110/17/.೩(512730172185114174.0077 





ನೀನಾಸಮ್‌ ಸಂಸ್ಕೃತಿ ಶಿಬಿರ: 
ಅಕ್ಟೋಬರ್‌ ೨೦೧೫ 


ಕಳದ ಎರಡೂವರೆ ದಶಕಗಳಿಂದ ಚಲನಚಿತ್ರ-ಸಂಸ್ಕೃತಿ ಶಿಬಿರಗಳನ್ನು ಪ್ರತಿ 
ಅಕ್ಟೋಬರ್‌ನಲ್ಲಿ ನಡೆಸುತ್ತ ಬಂದಿರುವ ನೀನಾಸಮ್‌ ಈ ವರ್ಷವೂ ಸಂಸ್ಕೃತಿ 
ಶಿಬಿರ ೨೦೧೫ನ್ನು ಸಂಘಟಿಸುತ್ತಿದೆ. 

೨೦೧೫ ಅಕ್ಟೋಬರ್‌ ೮ ರಿಂದ ೧೨ರವರೆಗೆ ಐದು ದಿನಗಳ ಕಾಲ 
ನಡೆಯಲಿರುವ ಈ ಶಿಬಿರದಲ್ಲಿ ರಂಗಭೂಮಿ, ಸಾಹಿತ್ಯ, ಸಂಗೀತ, ನೃತ್ಯ, 
ಚಲನಚಿತ್ರ ಮುಂತಾದ ಸಾಂಸ್ಕೃತಿಕ ಮಾಧ್ಯಮಗಳ ಸ್ವರೂಪ ಮತ್ತು ಪರಸ್ಪರ 
ಸಂಬಂಧ, ಹಾಗೂ ಒಟ್ಟೂ ಸಮಾಜದೊಂದಿಗೆ ಸಂಸ್ಕೃತಿಯ ಸಂಬಂಧ - ಈ 
ವಿಷಯಗಳ ಬಗ್ಗೆ ಕನ್ನಡದ ಹಾಗೂ ಹೊರನಾಡುಗಳ ಅನೇಕ ಗಣ್ಯರು ಉಪನ್ಯಾಸ, 
ಚರ್ಚೆ, ಪ್ರಾತ್ಯಕ್ಷಿಕೆಗಳನ್ನು ನಡೆಸಿಕೊಡಲಿದ್ದಾರೆ. ಪ್ರತಿದಿನ ಸಂಜೆ ನಾಟಕ, 
ಸಂಗೀತ, ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳನ್ನೊಳಗೊಂಡ ಸಾಂಸ್ಕೃತಿಕ 
ಉತ್ಸವವನ್ನು ಕೂಡಾ ಏರ್ಪಡಿಸಲಾಗಿದೆ. 

ಶಿಬಿರದ ಎಲ್ಲ ದಿನಗಳ ಊಟ-ವಸತಿ ಸೇರಿ ಶಿಬಿರದ ಒಟ್ಟು ಶುಲ್ಕ 
ರೂ. ೩೦೦೦-೦೦ (ವಿದ್ಯಾರ್ಥಿಗಳಿಗೆ ರೂ. ೨೫೦೦). ಸಾಂಸ್ಕೃತಿಕ 
ಕಾರ್ಯಕರ್ತರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪತ್ರಕರ್ತರು ಹಾಗೂ ಗ್ರಾಮೀಣ 
ಪ್ರದೇಶದ ಆಸಕ್ತರುಗಳಿಗೆ ಶಿಬಿರದಲ್ಲಿ ಆದ್ಯತೆ ಇರುತ್ತದೆ. 

ಭಾಗವಹಿಸಲಿಚ್ಛಿಸುವವರು ಅಭ್ಯರ್ಥಿ ಪತ್ರವನ್ನು ತರಿಸಿಕೊಂಡು ತುಂಬಿ 
- ನೀನಾಸಮ್‌ ಸಂಸ್ಕೃತಿ ಶಿಬಿರ, ಹೆಗ್ಗೋಡು, ಸಾಗರ, ಕರ್ನಾಟಕ ೫೭೭ 
೪೧೭ - ಈ ವಿಳಾಸಕ್ಕೆ ಸೆಪ್ಟೆಂಬರ್‌ ೧೫ರ ಒಳಗೆ ತಲುಪುವಂತೆ 


ಕಳಿಸಿಕೊಡಬೇಕು. 


ನೀನಾಸಮ್‌ನ ಅಂತರ್ಜಾಲ ತಾಣ 
೪/1೪/೪/.7185817.018 
ಇಲ್ಲೂ ಕೂಡ 
ನೇರವಾಗಿ ಅರ್ಜಿ ಸಲ್ಲಿಸಬಹುದು. 








ಅಕ್ಷರ ಪ್ರಕಾಶನ 
ಹಗ್ಗೋಡು (ಸಾಗರ) ಕರ್ನಾಟಕ - ೫೭೭ ೪೧೭ 
ಈಚಿನ ಪ್ರಕಟಣೆಗಳು 


ಮಾಗಿಕಾಲದ ಸಾಲುಗಳು (ಕವಿತೆಗಳು - ಜ.ನಾ. ತೇಜಶ್ರೀ) ರೂ. ೫೦ 
ವೈದೇಹಿ ಕಥನ (ವಿಮರ್ಶೆಯ ಬರಹಗಳು - ಟಿ.ಪಿ. ಅಶೋಕ) ರೂ. ೧೧೦ 
ದಶರೂಪಕ (ಮೂಲ ಮತ್ತು ಕನ್ನಡ ಅನುವಾದ - ಮರು ಮುದ್ರಣ - 

ಕೆ.ವಿ. ಸುಬ್ಬಣ್ಣ) ರೂ. ೨೬೦ 
ಭಾರತೀಯ ತತ್ತ್ವಶಾಸ್ತ್ರ ಪ್ರವೇಶ (ಮರು ಮುದ್ರಣ - 

ಡಾ. ಎಂ. ಪ್ರಭಾಕರ ಜೋಷಿ ಮತ್ತು ಪ್ರೊ. ಎಂ.ಎ. ಹೆಗಡೆ) ರೂ. ೨೦೦ 
ಅಮೃತ ಮತ್ತು ಗರುಡ (ವಿಮರ್ಶೆ - ಮರುಮುದ್ರಣ - 

ಡಿ.ಆರ್‌. ನಾಗರಾಜ್‌) ರೂ. ೧೦೦ 
ಸಾಹಿತ್ಯ ಕಥನ (ವಿಮರ್ಶಾಲೇಖನಗಳ ಸಂಗ್ರಹ - ಮರುಮುದ್ರಣ - 

ಡಿ.ಆರ್‌. ನಾಗರಾಜ್‌) ರೂ. ೨೪೦ 
ರಂಗದಲ್ಲಿ ಅಂತರಂಗ (ಸ್ಟಾನಿಸ್ಲಾವ್‌ಸ್ಕಿಯ ಆ್ಯನ್‌ ಅ್ಯಕ್ಟರ್‌ ಪ್ರಿಪೇರ್ಸ್‌ 

ಅನುವಾದ - ಕೆ.ವಿ. ಸುಬ್ಬಣ್ಣ ರೂ. ೨೪೦ 
ಓದಿನ ಸುಖ (ಲೇಖನಗಳ ಸಂಗ್ರಹ - 

ಎಲ್‌.ಸಿ. ಸುಮಿತ್ರಾ) ರೂ. ೧೧೦ 
ಮೂರು ನಾಟಕಗಳು (ಆದರ್ಶ, ರಕ್ಷಾಕವಚ ಮತ್ತು 

ಗ್ರಾಮಾಯಣ - ಹ.ಶ್ರೀ. ಶ್ರೀಪತಿ) ರೂ. ೧೪೦ 
ಹೇಗೆ ಬೇಕೋ ಹಾಗೆ ( ಶೇಕ್‌ಸ್ಪಿಯರನ ಆ್ಯಸ್‌ ಯು ಲೈಕ್‌ ಇಟ್‌ 

ಕನ್ನಡ ರೂಪ - ಅಕ್ಷರ ಕೆ.ವಿ.) ರೂ. ೭೦ 
ನಂದಿಕೇಶ್ವರನ ಅಭಿನಯ ದರ್ಪಣ (ಮೂಲ-ಅನುವಾದ-ಟಿಪ್ಪಣಿ 

ಪ್ರಸ್ತಾವನೆ ಸಮೇತ - ಪ್ರೊ. ಎಂ.ಎ. ಹೆಗಡೆ) ರೂ. ೧೩೦ 
ಅರ್ಥಾರ್ಥ (ಅರ್ಥಶಾಸ್ತ್ರ ಕುರಿತ ಪ್ರಬಂಧಗಳು - 

ಎಂ.ಎಸ್‌. ಶ್ರೀರಾಮ್‌) ರೂ. ೧೪೦ 
ಅನಂತಮೂರ್ತಿ ವಾಜ್ಮಯ (ವಿಮರ್ಶೆ - ಟಿ.ಪಿ. ಅಶೋಕ) ರೂ. ೧೬೦ 
ಊರುಭಂಗ (ಕಾದಂಬರಿ - ವಿವೇಕ ಶಾನಭಾಗ) ರೂ. ೨೨೫ 
ವಿಶ್ವಾತ್ಮಕ ದೇಶಭಾಷೆ (ಕನ್ನಡ ಭಾಷೆ-ಸಂಸ್ಕೃತಿ ಕುರಿತ ಅಧ್ಯಯನ 

-ಷೆಲ್ಡನ್‌ ಪೊಲಾಕ್‌, ಕನ್ನಡಕ್ಕೆ: ಅಕ್ಷರ ಕೆ.ವಿ.) ರೂ. ೨೨೫ 



























ಅಕ್ಷರ ಪ್ರಕಾಶನದ ಅಂತರ್ಜಾಲದ ಪುಸ್ತಕದಂಗಡಿ 
1173111.3151111:3]1:2111361272.(೧1) 
ೆ ಇಲ್ಲಿಗೆ ಭೇಟಿಕೊಡಿ 


ಕ 
ಕ 


ಶ್‌ 7 ಕ 
(ಆ) ಟಿ ಟ್ಟ ಗ ತ 
ಗ 65 & ಟ್ಯರ್ಟೆಕ್ಟೆ 
ಇ 8 1 ಈ ್ಲ  ಸ್ಸಿ]್ಯಿ 
ಗ ಇನ ಹ ಗ (ಕ್ಷ 
3 13 ಇ5 ಗ ಇ ೪% 
ಷೆ ೪80 ॥ಗೆ 2 
ಎ ಬೀಜಾ 8 ಎಳೆ ಜ್‌ 
೫2 ಸಿಇ ಇಲ್ಲ 8 ಒನೆ ಈ] 
ಧಾ 2) ಡ್ಯ ಚ ೧ 59 ಔಣ 
ಶೆ ಗ ನ ಕೊ ತತ್‌ ದ್‌ ಏಆ ಕೌ 
4 ಲ (್ಥ ಗ್ಗ 9% ಕಾ ಟು ಇ 
|  ಫ್ಟಿ ಗ1ಇಳ್ತಿ ಲ ಗ್ಷೆ ಏ.1 ಇ| 
ತೌ ಇ ಣಿ೧ ಡಥ೯£ಿ ಲ ಗ್ರ ಸಜ ಎ3 
ಕ ಗ ನತ ಕ್ಸಿ 
ಕು ಇಗ ಣಿ 33 2: ಡಿ 
(” ಇ ನೆ ಗು ಗಿ ದ್ದ ಗ, 
ಜಿ. 25: ೫ ಗ "ಉ"ೃ ವಧ ಬಿ 
೫. ಸ್ವನ ॥ೆ ಗ ಕಚ್ಚ ಕ್ಷಿ ಥಕ ಕ 
4 ತ ಸೆಳೆ ಚ ಬ್ಪೂ ಸ ಪ! ' 
೭ 32 ಇ ಓಟ ೧ 1 1 ಟ್ಟ ಥ?ೌಿಕ್‌್ರ 
ಸಿ. ; ಉತ ಸದ ಕ 1 ಇತ್ತ ಕಿಟ 
ನ್‌ 1 ದ್‌ 2 | 9 1 ಗಂ ೧ ಕ್ಕೆ ನ 
| 8 1೫ ಶ್ಲಿಕ್ಲಿಶ ಬ ಸ್ಸ ಎಪಿ ಸೈಫಿ 
ಇ 70 ಇ 3೫3 € ಇ 1) ಣ ಗ್ಗ 
ಸ ತ ಕ. ಜಗ ( 1 ರೊ 21 ೆ 
4 ೫8 ಸೈತ ಶಿ ಸ್ಟ ತ್ರ ಸತ್ತೆ 
12. 19 ಸಂಗ 7 ಸೆ 1 ಇ ಕ್ಲಿ] 
7) ಇ 1%. 4 ಆ ಬ ೬೮ _॥₹ 
ಎಸುತಟ್ಟ ॥ ಕಿ 4 ಜ| *ೌ ಡ್ರಿಕ್ಯಾ 8 
7 7೪ ಸಾಸ ಛ್‌ ೪ ಶೆ ೪ ಕ್ಯ” 
ಜಿ ಚಿ 3 ೧ 6 1 ಇತ ಆ ಡಾ 
ಕ್ರ 33 ಸ್‌ 11, “23 ಲ್ಪ) ಈ ಗ್ಗ 6 ಛಿ ಹ “ಖಿ 
1 ಇ. ₹8 4 ಸಾ ಸೆ ನ ಓ೪ 138% 
(11 ,. 48 35 ಸ ನಾ ನ ಬ್ರ ೫% 
797 0 ಖಿ 24 ೫ ಟು. ಲ್ಸ ಆ ತ್‌ ಶ್ಚ 0 
೫13 [1 ಕೃತ್ತಿ ಇಗ್ಶ್ಯಃ 
ಆ ಗ್ರ ರಾಟಿ ಸ ಜೂ 1 
ಲ 1 0 4 ೧ ಗೆ ಸೌ ೧ ಸಿ 
ಚಿ ೫ (6 ಇ 798 2. ? ಡಿ ಫಟ 
ಎ ೪ ಿ ಗ ೪ ತ್ತ ್‌ ಷಿ ಜೆ ದ್ಧ ಟ್ಟು ಕ ಇಳೆ 
ನ ಗ ೧” ಲ. 170 (ಛ?್ದ ಗೆ ತ್ಸು 2 ಛಿ ಬ ರ್ಗ 
41 ತ ಗ್ರ ೫ ಇಆಿ ೬ ವ ೯ ಡು ಟೌ 
ನ ಜೂ ಗ ಭಳ ಶಿ ಇ 13 ಬ್ಬ” 
ಸ ಗೆ ₹ ೫೨ ಕ್ಕ ಸ ಆಷ್ಟು ೦೨ 22 | ಇಂ ಬಗೆ 
ಇ 4 9 ಕ್ಸ) ಟ್ಟ ಷೆ ು ಲು ಜ್‌ ೪೨ [ಗ 1] 
ಆ ಜೆ. ಕ ೪8 6 ದು ಖೈ ಎಕೆ 
2 ೪% ೫% 6 ಇ ಇಡ ೪ 72 ತ್ವ 
ಇ ಜ್ರ ಬ ಜ್‌ ಇರ್‌ ಕಿ 
ಐ. ೫ 4೫8 ॥ ೧0ೌಔ9 2 2ಬ. ಅಭ ಲ. 
8 ೮೪ 1? 1 1೪೫ *₹ ಇಸಕಿ 
೫ ೧ 7% ೫ ಲ ಗು `ದಿ ಕ್ರ ಚ್ಚು 
೯% 184 





